RNI No. KARBIL /2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಅಕ್ಟೋಬರ್ ೩೧, ೨೦೧೩ ( ಕಾರ್ತಿಕ ೯ , ಶಕ ವರ್ಷ ೧೯೩೫) 
Bangalore , Thursday , October 31, 2013 (Karthika 9, Shaka Varsha 1935 ) 


ಸಂಚಿಕೆ ೪೩ 
Issue 43 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, 

ಜಿ. ಎಂ .ಸಿ. ಬ್ಯಾಂಕ್ ಆವರಣ ಕಟ್ಟಡ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು- 18 
ವಿಷಯ :- ಸಮಾಪನೆಗೊಂಡ ಪ್ರಿಯದರ್ಶಿನಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ ; ವಿದ್ಯಾಪುರ , ಕೆ.ಆರ್. ಪುರಂ, ಬೆಂಗಳೂರು ನಗರ 

ಜಿಲ್ಲೆ, ಬೆಂಗಳೂರು. ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿಯ ಆದೇಶ ಸಮಸಂಖ್ಯೆ: ದಿನಾಂಕ 30 - 03 -2012 . 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು ದಕ್ಷಿಣ ವಲಯ , ಬೆಂಗಳೂರುರವರ ಪತ್ರ ಸಂಖ್ಯೆ: 

ಎಆರ್‌ಬಿ- 50/ಸಮಾಪನೆ / ನೋ . ರ/47/2011- 12, ದಿನಾಂಕ: 29 - 12 - 2012 . 
3 . ವ್ಯವಸ್ಥಾಪಕರು, ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿ ; ಬೆಂಗಳೂರು 

ರವರ ಪತ್ರ ದಿನಾಂಕ: 06 - 12 - 2012 . 
4 . ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು ಬೆಂಗಳೂರು 2ನೇ ವೃತ್ತ , ಬೆಂಗಳೂರು ರವರ ಪತ್ರ ಸಂಖ್ಯೆ 

ಎಡಿಸಿಎ: ಬೆಂ - 2:ಸಮಾಪನೆ: 027:2012 - 13, ದಿನಾಂಕ: 11 - 12 - 2012 . 
ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ ಪ್ರಿಯದರ್ಶಿನಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ; ವಿದ್ಯಾಪುರ, ಕೆ.ಆರ್. ಪುರಂ, ಬೆಂಗಳೂರು ನಗರ ಜಿಲ್ಲೆ , 
ಬೆಂಗಳೂರು. ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ 
ವೃತ್ತ ಬೆಂಗಳೂರುರವರು ಉಲ್ಲೇಖಿತ (2)ರ ಪತ್ರದಲ್ಲಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ . 

ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಪ್ರಿಯದರ್ಶಿನಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ ; ವಿದ್ಯಾಪುರ, 
ಕೆ.ಆರ್. ಪುರಂ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘವನ್ನು ಉಲ್ಲೇಖಿತ (1) ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಈ ಸಂಘದ 
ಸಮಾಪನಾಧಿಕಾರಿಯು ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ ವರದಿಸಿರುತ್ತಾರೆ. 

ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ:19 - 11 - 2012ರಂದು ಸಭೆ 
ನಡೆಸಿ, ಅನುಬಂಧ - 2ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ:19 - 12 - 2012ರ " ಹೊಸದಿಗಂತ ದಿನಪತ್ರಿಕೆ " ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ . 


( ೩೬೬೧) 


೩೬೬ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೩೧ , ೨೦೧೩ 


ಭಾಗ ೩ 


ಸಂಘವು ಹಲವಾರು ವರ್ಷಗಳಿಂದ ಲೆಕ್ಕಪರಿಶೋಧನೆಯಾಗಿರುವುದಿಲ್ಲವೆಂದು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು - 2 , 
ಬೆಂಗಳೂರು ರವರು ಉಲ್ಲೇಖ( 4) ರ ಪತ್ರದಲ್ಲಿ ದೃಢೀಕರಣ ನೀಡಿರುತ್ತಾರೆ ಹಾಗೂ ಬೆಂಗಳೂರು ನಗರ , ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ 
ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ(3) ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಪ್ರಿಯದರ್ಶಿನಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ; ವಿದ್ಯಾಪುರ, 
ಕೆ.ಆರ್. ಪುರಂ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ ಹಾಗೂ 
ಸಾರ್ವಜನಿಕರಿಗೆ ಯಾವುದೇ ಅನುಕೂಲವಿಲ್ಲದಿರುವುದು ಕಂಡುಬಂದ ಕಾರಣ ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಬಿ - ಎಸ್ / ಸಮಾಪನೆ / ನೋಂ.ರದ್ದತಿ/ 49 / 2012 -13 , ಬೆಂಗಳೂರು, ದಿನಾಂಕ : 25 -02 -2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಮಾಪನೆಯಲ್ಲಿರುವ ಪ್ರಿಯದರ್ಶಿನಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ; ವಿದ್ಯಾಪುರ, ಕೆ. ಆರ್. ಪುರಂ , 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರಡಿಯಲ್ಲಿ ಪ್ರತ್ಯಾಯೋಜಿತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಎಂ . ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 
ಆದ ನಾನು ಈ ಸಂಘದ ನೋಂದಣಿ ಸಂಖ್ಯೆ:ಎಆರ್‌ಬಿ -2 / ನೋಂದಣಿ /45/1982 -83, ದಿನಾಂಕ:18 - 09 - 1982ನ್ನು ರದ್ದುಗೊಳಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ: 25 - 02 - 2013 ರಂದು ಹೊರಡಿಸಲಾಗಿದೆ. 

ಎಂ . ಡಿ. ನರಸಿಂಹಮೂರ್ತಿ, 
PR: 2131 

ಸಹಕಾರ ಸಂಘಗಳ ಉಪನಿಬಂಧಕರು , 
S. C : 20 

ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆ, 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, 

ಜಿ. ಎಂ .ಸಿ. ಬ್ಯಾಂಕ್ ಆವರಣ ಕಟ್ಟಡ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು- 18 
ವಿಷಯ: ಸಮಾಪನೆಯಲ್ಲಿರುವ ಕಾಡುಗೋಡಿ ಹರಿಜನ ಗಿರಿಜನ ಬಳಕೆದಾರರ ಸಹಕಾರ ಸಂಘ ನಿ; ಬೆಂಗಳೂರು ನಗರ ಜಿಲ್ಲೆ, 

ಬೆಂಗಳೂರು. ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಈ ಕಛೇರಿಯ ಆದೇಶ ಸಮಸಂಖ್ಯೆ : ದಿನಾಂಕ 30 - 03 -2012. 

2.ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು ದಕ್ಷಿಣ ವಲಯ , ಬೆಂಗಳೂರುರವರ ಪತ್ರ ಸಂಖ್ಯೆ: 

ಎಆರ್‌ಬಿ - 50 /ಸಮಾಪನೆ/ ನೋ . ರ /47/2011 - 12 , ದಿನಾಂಕ: 05 - 01 - 2013 . 
3 . ವ್ಯವಸ್ಥಾಪಕರು, ಬೆಂಗಳೂರು ನಗರ , ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿ ; ಬೆಂಗಳೂರು 

ರವರ ಪತ್ರ ದಿನಾಂಕ : 06 - 12 - 2012. 
4. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು ಬೆಂಗಳೂರು 2ನೇ ವೃತ್ತ, ಬೆಂಗಳೂರು ರವರ ಪತ್ರ 
ಸಂಖ್ಯೆ ಎಡಿಸಿಎ: ಬೆಂ - 2:ಸಮಾಪನೆ:027:2012 - 13, ದಿನಾಂಕ: 11 - 12 - 2012 . 


ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ ಕಾಡುಗೋಡಿ ಹರಿಜನ ಗಿರಿಜನ ಬಳಕೆದಾರರ ಸಹಕಾರ ಸಂಘ ನಿ ; ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ 
ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ವೃತ್ತ, 
ಬೆಂಗಳೂರುರವರು ಉಲ್ಲೇಖಿತ( 2) ರ ಪತ್ರದಲ್ಲಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾಡುಗೋಡಿ ಹರಿಜನ ಗಿರಿಜನ ಬಳಕೆದಾರರ ಸಹಕಾರ ಸಂಘ ನಿ ; 
ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು. ಈ ಸಂಘವನ್ನು ಉಲ್ಲೇಖಿತ (1) ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು . ಈ ಸಂಘದ ಸಮಾಪನಾಧಿಕಾರಿಯು 
ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ ಲಭ್ಯವಾಗದೇ 
ಇರುವುದರಿಂದ ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ ವರದಿಸಿರುತ್ತಾರೆ. 

ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ:27 -11 - 2012ರಂದು ಸಭೆ 
ನಡೆಸಿ, ಅನುಬಂಧ -2ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ: 19 - 12 - 2012ರ " ಹೊಸದಿಗಂತ ದಿನಪತ್ರಿಕೆ" ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ. 

ಸಂಘವು ಹಲವಾರು ವರ್ಷಗಳಿಂದ ಲೆಕ್ಕಪರಿಶೋಧನೆಯಾಗಿರುವುದಿಲ್ಲವೆಂದು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು - 2 , 
ಬೆಂಗಳೂರು ರವರು ಉಲ್ಲೇಖ( 4) ರ ಪತ್ರದಲ್ಲಿ ದೃಢೀಕರಣ ನೀಡಿರುತ್ತಾರೆ ಹಾಗೂ ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ 
ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ(3) ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


೩೬೬೩ 


ಈ ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಕಾಡುಗೋಡಿ ಹರಿಜನ ಗಿರಿಜನ ಬಳಕೆದಾರರ ಸಹಕಾರ ಸಂಘ ನಿ; ಬೆಂಗಳೂರು 
ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ 
ಅನುಕೂಲವಿಲ್ಲದಿರುವುದು ಕಂಡುಬಂದ ಕಾರಣ ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಬಿ - ಎಸ್ / ಸಮಾಪನೆ / ನೋಂ .ರದ್ದತಿ / 60 / 2012 - 13, ಬೆಂಗಳೂರು, ದಿನಾಂಕ: 27 - 03 - 2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಮಾಪನೆಯಲ್ಲಿರುವ ಕಾಡುಗೋಡಿ ಹರಿಜನ ಗಿರಿಜನ ಬಳಕೆದಾರರ ಸಹಕಾರ ಸಂಘ ನಿ; ಬೆಂಗಳೂರು ನಗರ 
ಜಿಲ್ಲೆ, ಬೆಂಗಳೂರು. ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರಡಿಯಲ್ಲಿ ಪ್ರತ್ಯಾಯೋಜಿತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಎಂ . ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಆದ ನಾನು ಈ 
ಸಂಘದ ನೋಂದಣಿ ಸಂಖ್ಯೆ : ಎಆರ್‌ಬಿ - 50 / ನೋಂದಣಿ/ 357 /1995 - 96 , ದಿನಾಂಕ: 28 - 02 - 1995ನ್ನು ರದ್ದುಗೊಳಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ:27 - 03 - 2013 ರಂದು ಹೊರಡಿಸಲಾಗಿದೆ. 

ಎಂ . ಡಿ. ನರಸಿಂಹಮೂರ್ತಿ, 
PR: 2132 

ಸಹಕಾರ ಸಂಘಗಳ ಉಪನಿಬಂಧಕರು , 
S . C : 20 

ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆ, 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು , ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, 
ಜಿ. ಎಂ . ಸಿ. ಬ್ಯಾಂಕ್ ಆವರಣ ಕಟ್ಟಡ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು- 18 


ವಿಷಯ : ಸಮಾಪನೆಯಲ್ಲಿರುವ ಶ್ರೀ ಬೈರವೇಶ್ವರ ಬಳಕೆದಾರರ ಸಹಕಾರ ಸಂಘ ನಾರಾಯಣಘಟ್ಟ ಲೇಔಟ್, ಬೆಂಗಳೂರು ನಗರ ಜಿಲ್ಲೆ, 

ಬೆಂಗಳೂರು. ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿಯ ಆದೇಶ ಸಮಸಂಖ್ಯೆ : ದಿನಾಂಕ 30 - 03 - 2012. 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು ದಕ್ಷಿಣ ವಲಯ , ಬೆಂಗಳೂರುರವರ ಪತ್ರ ಸಂಖ್ಯೆ: 
ಎಆರ್‌ಬಿ -50/ಸಮಾಪನೆ/ ನೋ .ರ/47 /2011 -12, ದಿನಾಂಕ: 05 -01 -2013 . 

ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿ; ಬೆಂಗಳೂರು 
ರವರ ಪತ್ರ ದಿನಾಂಕ: 06 -12 - 2012 . 
4 . ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು ಬೆಂಗಳೂರು 2ನೇ ವೃತ್ತ, ಬೆಂಗಳೂರು ರವರ ಪತ್ರ ಸಂಖ್ಯೆ 

ಎಡಿಸಿಎ: ಬೆಂ - 2:ಸಮಾಪನೆ:027:2012 -13 , ದಿನಾಂಕ: 11 - 12 - 2012. 
ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ ಶ್ರೀ ಬೈರವೇಶ್ವರ ಬಳಕೆದಾರರ ಸಹಕಾರ ಸಂಘ ನಾರಾಯಣಘಟ್ಟ ಲೇಔಟ್, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 
ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ವೃತ್ತ 
ಬೆಂಗಳೂರುರವರು ಉಲ್ಲೇಖಿತ(2)ರ ಪತ್ರದಲ್ಲಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಶ್ರೀ ಬೈರವೇಶ್ವರ ಬಳಕೆದಾರರ ಸಹಕಾರ ಸಂಘ ನಾರಾಯಣಘಟ್ಟ 
ಲೇಔಟ್ , ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು. ಈ ಸಂಘವನ್ನು ಉಲ್ಲೇಖಿತ (1) ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಈ ಸಂಘದ 
ಸಮಾಪನಾಧಿಕಾರಿಯು ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ ವರದಿಸಿರುತ್ತಾರೆ. 

ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ:27 -11 -2012ರಂದು ಸಭೆ 
ನಡೆಸಿ, ಅನುಬಂಧ - 2ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ:19 -12 - 2012ರ " ಹೊಸದಿಗಂತ ದಿನಪತ್ರಿಕೆ " ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ. 

ಸಂಘವು ಹಲವಾರು ವರ್ಷಗಳಿಂದ ಲೆಕ್ಕಪರಿಶೋಧನೆಯಾಗಿರುವುದಿಲ್ಲವೆಂದು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು - 2 , 
ಬೆಂಗಳೂರು ರವರು ಉಲ್ಲೇಖ( 4) ರ ಪತ್ರದಲ್ಲಿ ದೃಢೀಕರಣ ನೀಡಿರುತ್ತಾರೆ ಹಾಗೂ ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ 
ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ( 3) ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಶ್ರೀ ಬೈರವೇಶ್ವರ ಬಳಕೆದಾರರ ಸಹಕಾರ ಸಂಘ ನಾರಾಯಣಘಟ್ಟ ಲೇಔಟ್ , 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ 
ಯಾವುದೇ ಅನುಕೂಲವಿಲ್ಲದಿರುವುದು ಕಂಡುಬಂದ ಕಾರಣ ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಬಿ - ಎಸ್ /ಸಮಾಪನೆ / ನೋಂ .ರದ್ಧತಿ/ 62/ 2012 - 13 , ಬೆಂಗಳೂರು, ದಿನಾಂಕ : 27 - 03 -2013. 


೩೬೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


ಭಾಗ ೩ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಮಾಪನೆಯಲ್ಲಿರುವ ಶ್ರೀ ಬೈರವೇಶ್ವರ ಬಳಕೆದಾರರ ಸಹಕಾರ ಸಂಘ ನಾರಾಯಣಘಟ್ಟ ಲೇಔಟ್, 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರಡಿಯಲ್ಲಿ ಪ್ರತ್ಯಾಯೋಜಿತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಎಂ . ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ, ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು. 
ಆದ ನಾನು ಈ ಸಂಘದ ನೋಂದಣಿ ಸಂಖ್ಯೆ:ಎಆರ್‌ಬಿ -50 / ನೋಂದಣಿ / 9420 / 991 - 92 , ದಿನಾಂಕ: 16 - 01-1991ನ್ನು ರದ್ದುಗೊಳಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ:27 - 03 - 2013 ರಂದು ಹೊರಡಿಸಲಾಗಿದೆ. 


PR: 2133 


ಎಂ . ಡಿ. ನರಸಿಂಹಮೂರ್ತಿ, 
ಸಹಕಾರ ಸಂಘಗಳ ಉಪನಿಬಂಧಕರು, 
ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆ, 


S . C : 20 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, 

ಜಿ. ಎಂ . ಸಿ. ಬ್ಯಾಂಕ್ ಆವರಣ ಕಟ್ಟಡ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು- 18 
ವಿಷಯ :- ಸಮಾಪನೆಯಲ್ಲಿರುವ ಮಾರುತಿನಗರ ಬಳಕೆದಾರರ ಸಹಕಾರ ಸಂಘ ನಿ; ಮಡಿವಾಳ, ಬೆಂಗಳೂರು ನಗರ ಜಿಲ್ಲೆ, 

ಬೆಂಗಳೂರು. ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಈ ಕಛೇರಿಯ ಆದೇಶ ಸಮಸಂಖ್ಯೆ : ದಿನಾಂಕ 30 - 03 - 2012 . 

2 . ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು ದಕ್ಷಿಣ ವಲಯ, ಬೆಂಗಳೂರುರವರ ಪತ್ರ ಸಂಖ್ಯೆ: 

ಎಆರ್‌ಬಿ -50 /ಸಮಾಪನೆ/ ನೋ .ರ/47 /2011-12 , ದಿನಾಂಕ: 05 - 01- 2013 . 
3. ವ್ಯವಸ್ಥಾಪಕರು, ಬೆಂಗಳೂರು ನಗರ , ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿ; 

ಬೆಂಗಳೂರು ರವರ ಪತ್ರ ದಿನಾಂಕ: 06 -12 -2012. 
4 . ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು ಬೆಂಗಳೂರು 2ನೇ ವೃತ್ತ , ಬೆಂಗಳೂರು ರವರ ಪತ್ರ 

ಸಂಖ್ಯೆ ಎಡಿಸಿಎ: ಬೆಂ - 2:ಸಮಾಪನೆ: 027:2012 - 13, ದಿನಾಂಕ: 11 -12 - 2012 . 
ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ ಮಾರುತಿನಗರ ಬಳಕೆದಾರರ ಸಹಕಾರ ಸಂಘ ನಿ; ಮಡಿವಾಳ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘದ 
ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ವೃತ್ತ ಬೆಂಗಳೂರುರವರು 
ಉಲ್ಲೇಖಿತ( 2) ರ ಪತ್ರದಲ್ಲಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಮಾರುತಿನಗರ ಬಳಕೆದಾರರ ಸಹಕಾರ ಸಂಘ ನಿ ; ಮಡಿವಾಳ, 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘವನ್ನು ಉಲ್ಲೇಖಿತ (1) ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಈ ಸಂಘದ ಸಮಾಪನಾಧಿಕಾರಿಯು 
ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ ಲಭ್ಯವಾಗದೇ 
ಇರುವುದರಿಂದ ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ ವರದಿಸಿರುತ್ತಾರೆ . 

ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ:27 - 11 - 2012ರಂದು ಸಭೆ 
ನಡೆಸಿ, ಅನುಬಂಧ - 2ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ:19 -12 -2012ರ "ಹೊಸದಿಗಂತ ದಿನಪತ್ರಿಕೆ ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ. 

ಸಂಘವು ಹಲವಾರು ವರ್ಷಗಳಿಂದ ಲೆಕ್ಕಪರಿಶೋಧನೆಯಾಗಿರುವುದಿಲ್ಲವೆಂದು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು - 2 , 
ಬೆಂಗಳೂರು ರವರು ಉಲ್ಲೇಖ( 4) ರ ಪತ್ರದಲ್ಲಿ ದೃಢೀಕರಣ ನೀಡಿರುತ್ತಾರೆ ಹಾಗೂ ಬೆಂಗಳೂರು ನಗರ , ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ 
ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ(3) ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಮಾರುತಿನಗರ ಬಳಕೆದಾರರ ಸಹಕಾರ ಸಂಘ ನಿ; ಮಡಿವಾಳ, ಬೆಂಗಳೂರು 
ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ 
ಅನುಕೂಲವಿಲ್ಲದಿರುವುದು ಕಂಡುಬಂದ ಕಾರಣ ಸಂಘದ ನೋಂದಣಿ ಸಂಖ್ಯೆ ಗೆ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಬಿ - ಎಸ್ / ಸಮಾಪನೆ/ ನೋಂ .ರದ್ಧತಿ/63/2012 - 13, ಬೆಂಗಳೂರು, ದಿನಾಂಕ: 27- 03- 2013, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಮಾಪನೆಯಲ್ಲಿರುವ ಮಾರುತಿನಗರ ಬಳಕೆದಾರರ ಸಹಕಾರ ಸಂಘ ನಿ; ಮಡಿವಾಳ , ಬೆಂಗಳೂರು ನಗರ 
ಜಿಲ್ಲೆ , ಬೆಂಗಳೂರು. ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರಡಿಯಲ್ಲಿ ಪ್ರತ್ಯಾಯೋಜಿತವಾಗಿರುವ ಅಧಿಕಾರವನ್ನು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


೩೬೬೫ 


ಚಲಾಯಿಸಿ ಎಂ . ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು, ಆದ ನಾನು ಈ 
ಸಂಘದ ನೋಂದಣಿ ಸಂಖ್ಯೆ :ಎಆರ್‌ಬಿ - 50 / ನೋಂದಣಿ/ 9439 /1991 -92, ದಿನಾಂಕ :16 -11- 1992ನ್ನು ರದ್ದುಗೊಳಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ:27 - 03 - 2013 ರಂದು ಹೊರಡಿಸಲಾಗಿದೆ. 

ಎಂ . ಡಿ. ನರಸಿಂಹಮೂರ್ತಿ , 
PR: 2134 

ಸಹಕಾರ ಸಂಘಗಳ ಉಪನಿಬಂಧಕರು , 
S . C : 20 

ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆ, 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, 

ಜಿ. ಎಂ. ಸಿ. ಬ್ಯಾಂಕ್ ಆವರಣ ಕಟ್ಟಡ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು- 18 
ವಿಷಯ :- ಸಮಾಪನೆಗೊಂಡ ಬೆಳಂದೂರು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ ; ಬೆಳಂದೂರು. ಈ ಸಂಘದ 

ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ . 
ಉಲ್ಲೇಖ: 1. ಈ ಕಛೇರಿಯ ಆದೇಶ ಸಮಸಂಖ್ಯೆ: ದಿನಾಂಕ 30 - 03 - 2012 . 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು ದಕ್ಷಿಣ ವಲಯ , ಬೆಂಗಳೂರುರವರ ಪತ್ರ ಸಂಖ್ಯೆ : 

ಎಆರ್‌ಬಿ -50 /ಸಮಾಪನೆ/ ನೋ .ರ / 47 /2011 -12, ದಿನಾಂಕ: 29 - 12 - 2012 . 
3. ವ್ಯವಸ್ಥಾಪಕರು, ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿ; ಬೆಂಗಳೂರು 

ರವರ ಪತ್ರ ದಿನಾಂಕ: 06 -12 -2012 . 
ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ ಬೆಳಂದೂರು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ ; ಬೆಳಂದೂರು, ಬೆಂಗಳೂರು ನಗರ ಜಿಲ್ಲೆ, ಈ 
ಸಂಘದ ನೋಂದಣಿಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ವೃತ್ತ ಬೆಂಗಳೂರುರವರು 
ಉಲ್ಲೇಖಿತ(1) ರ ಪತ್ರದಲ್ಲಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದ ಸ್ಥಗಿತಗೊಂಡಿರುವ ಬೆಳಂದೂರು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ; 
ಬೆಳಂದೂರು, ಬೆಂಗಳೂರು ನಗರ ಜಿಲ್ಲೆ ಈ ಸಂಘವನ್ನು ಉಲ್ಲೇಖಿತ (1) ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಈ ಸಂಘದ ಸಮಾಪನಾಧಿಕಾರಿಯು 
ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ ಲಭ್ಯವಾಗದೇ 
ಇರುವುದರಿಂದ ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ ವರದಿಸಿರುತ್ತಾರೆ. 

ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ:16 - 11 - 2012ರಂದು ಸಭೆ 
ನಡೆಸಿ, ಅನುಬಂಧ-2ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ:19 -12 - 2012ರ "ಹೊಸದಿಗಂತ ದಿನಪತ್ರಿಕೆ " ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ. 

ಬೆಂಗಳೂರು ನಗರ , ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು 
ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ(3) ರ ಪತ್ರದಲ್ಲಿ ತಿಳಿಸಿರುತ್ತಾರೆ . 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಬೆಳಂದೂರು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ; 
ಬೆಳಂದೂರು, ಬೆಂಗಳೂರು ನಗರ ಜಿಲ್ಲೆ ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ 
ಯಾವುದೇ ಅನುಕೂಲವಿಲ್ಲದಿರುವುದರಿಂದ ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ: ಡಿಆರ್‌ಬಿ - ಎಸ್ / ಸಮಾಪನೆ / ನೋಂ.ರದ್ದತಿ/ 52 /2012 -13 , ಬೆಂಗಳೂರು, ದಿನಾಂಕ : 25 -02 -2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಮಾಪನೆಯಲ್ಲಿರುವ ಬೆಳಂದೂರು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ; ಬೆಳಂದೂರು. 
ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು. ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರಡಿಯಲ್ಲಿ ಪ್ರತ್ಯಾಯೋಜಿತವಾಗಿರುವ 

ಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕಿಣ ವಲಯ , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು 
ಆದ ನಾನು ಈ ಸಂಘದ ನೋಂದಣಿ ಸಂಖ್ಯೆ :ಎಆರ್‌ಬಿ -50/ ನೋಂದಣಿ/ 26760/2000 - 01, ದಿನಾಂಕ:24 - 08 -2000ನ್ನು ರದ್ದುಗೊಳಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ:25 - 02 - 2013 ರಂದು ಹೊರಡಿಸಲಾಗಿದೆ. 

ಎಂ . ಡಿ. ನರಸಿಂಹಮೂರ್ತಿ, 
PR: 2135 

ಸಹಕಾರ ಸಂಘಗಳ ಉಪನಿಬಂಧಕರು, 
S. C : 15 

ದಕ್ಷಿಣ ವಲಯ, ಬೆಂಗಳೂರು ನಗರ ಜಿಲ್ಲೆ. 


೩೬೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೩ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, 

ಜಿ. ಎಂ .ಸಿ. ಬ್ಯಾಂಕ್ ಆವರಣ ಕಟ್ಟಡ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು- 18 
ಸಮಾಪನೆಯಲ್ಲಿರುವ ಭಾರತ ರತ್ನ ಡಾ|| ಅಂಬೇಡ್ಕರ್‌ ಪರಿಶಿಷ್ಟ ಜಾತಿ/ ಪಂಗಡದ ಬಳಕೆದಾರರ ಸಹಕಾರ ಸಂಘ , ಆಡುಗೋಡಿ, 

ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿಯ ಆದೇಶ ಸಮಸಂಖ್ಯೆ : ದಿನಾಂಕ 30 - 03 - 2012 . 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು ದಕ್ಷಿಣ ವಲಯ , ಬೆಂಗಳೂರುರವರ ಪತ್ರ ಸಂಖ್ಯೆ : 

ಎಆರ್‌ಬಿ -50 /ಸಮಾಪನೆ/ ನೋ .ರ /47/2011 - 12 , ದಿನಾಂಕ: 05 - 01 - 2013. 
3. ವ್ಯವಸ್ಥಾಪಕರು, ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿ; ಬೆಂಗಳೂರು 

ರವರ ಪತ್ರ ದಿನಾಂಕ: 06 - 12 - 2012 . 
4. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು ಬೆಂಗಳೂರು 2ನೇ ವೃತ್ತ, ಬೆಂಗಳೂರು ರವರ ಪತ್ರ ಸಂಖ್ಯೆ 

ಎಡಿಸಿಎ: ಬೆಂ -2:ಸಮಾಪನೆ:027:2012 -13 , ದಿನಾಂಕ: 11- 12 -2012. 
ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ ಭಾರತ ರತ್ನ ಡಾ|| ಅಂಬೇಡ್ಕರ್‌ ಪರಿಶಿಷ್ಟ ಜಾತಿ/ ಪಂಗಡದ ಬಳಕೆದಾರರ ಸಹಕಾರ ಸಂಘ, ಆಡುಗೋಡಿ, ಬೆಂಗಳೂರು 
ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ 
ವಲಯ ವೃತ್ತ ಬೆಂಗಳೂರುರವರು ಉಲ್ಲೇಖಿತ(2) ರ ಪತ್ರದಲ್ಲಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಭಾರತ ರತ್ನ ಡಾ || ಅಂಬೇಡ್ಕರ್‌ ಪರಿಶಿಷ್ಟ ಜಾತಿ/ ಪಂಗಡದ 
ಬಳಕೆದಾರರ ಸಹಕಾರ ಸಂಘ, ಆಡುಗೋಡಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘವನ್ನು ಉಲ್ಲೇಖಿತ (1) ರ ಆದೇಶದಲ್ಲಿ 
ಸಮಾಪನೆಗೊಳಿಸಲಾಗಿತ್ತು. ಈ ಸಂಘದ ಸಮಾಪನಾಧಿಕಾರಿಯು ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ 
ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ 
ವರದಿಸಿರುತ್ತಾರೆ. 

ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ :27 -11 - 2012ರಂದು ಸಭೆ 
ನಡೆಸಿ, ಅನುಬಂಧ - 2ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ:19 - 12 - 2012ರ ಹೊಸದಿಗಂತ ದಿನಪತ್ರಿಕೆ " ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ. 

ಸಂಘವು ಹಲವಾರು ವರ್ಷಗಳಿಂದ ಲೆಕ್ಕಪರಿಶೋಧನೆಯಾಗಿರುವುದಿಲ್ಲವೆಂದು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು - 2 , 
ಬೆಂಗಳೂರು ರವರು ಉಲ್ಲೇಖ( 4) ರ ಪತ್ರದಲ್ಲಿ ದೃಢೀಕರಣ ನೀಡಿರುತ್ತಾರೆ ಹಾಗೂ ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ 
ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ(3)ರ ಪತ್ರದಲ್ಲಿ ತಿಳಿಸಿರುತ್ತಾರೆ . 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಭಾರತ ರತ್ನ ಡಾ|| ಅಂಬೇಡ್ಕರ್‌ ಪರಿಶಿಷ್ಟ ಜಾತಿ/ ಪಂಗಡದ ಬಳಕೆದಾರರ ಸಹಕಾರ 
ಸಂಘ , ಆಡುಗೋಡಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ ಹಾಗೂ 
ಸಾರ್ವಜನಿಕರಿಗೆ ಯಾವುದೇ ಅನುಕೂಲವಿಲ್ಲದಿರುವುದು ಕಂಡುಬಂದ ಕಾರಣ ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಬಿ - ಎಸ್ /ಸಮಾಪನೆ/ ನೋಂ .ರದ್ಧತಿ/ 61/ 2012 - 13, ಬೆಂಗಳೂರು, ದಿನಾಂಕ: 27 - 03 - 2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಮಾಪನೆಯಲ್ಲಿರುವ ಭಾರತ ರತ್ನ ಡಾ|| ಅಂಬೇಡ್ಕರ್‌ ಪರಿಶಿಷ್ಟ ಜಾತಿ / ಪಂಗಡದ ಬಳಕೆದಾರರ ಸಹಕಾರ 
ಸಂಘ, ಆಡುಗೋಡಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರಡಿಯಲ್ಲಿ 
ಪ್ರತ್ಯಾಯೋಜಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಎಂ . ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ , ಬೆಂಗಳೂರು 
ನಗರ ಜಿಲ್ಲೆ, ಬೆಂಗಳೂರು. ಆದ ನಾನು ಈ ಸಂಘದ ನೋಂದಣಿ ಸಂಖ್ಯೆ : ಎಆರ್‌ಬಿ - 50 / ನೋಂದಣಿ/ 20941/1993 - 94 , ದಿನಾಂಕ:25 - 04 - 1994ನ್ನು 
ರದ್ದುಗೊಳಿಸಿರುತ್ತೇನೆ. 
- ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ :27 - 03 - 2013 ರಂದು ಹೊರಡಿಸಲಾಗಿದೆ. 

ಎಂ . ಡಿ. ನರಸಿಂಹಮೂರ್ತಿ , 
PR: 2136 

ಸಹಕಾರ ಸಂಘಗಳ ಉಪನಿಬಂಧಕರು, 
S . C : 20 

ದಕ್ಷಿಣ ವಲಯ , ಬೆಂಗಳೂರು ನಗರ ಜಿಲ್ಲೆ, 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 

೩೬೬೭ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪ ವಿಭಾಗ -1, ಬಳ್ಳಾರಿ 

ಪ್ರಕಟಣೆ 
ಸಂಖ್ಯೆ : ಕಾಅಬ -1/ ಕಾನಪ / ಸಿಆರ್ - 124/440 /2013, ದಿನಾಂಕ 16ನೇ ಜುಲೈ , 2013 
ಅರ್ಜಿದಾರರು : 

ಪ್ರತಿವಾದಿಗಳು : 
1) ಶ್ರೀ ಹನುಮಯ್ಯ @ ಹನುಮಣ್ಣ ತಂದೆ ದಿ|| ಅಂಜಿನಪ್ಪ 

ದ್ಧ 1] ದಿ. ಮ್ಯಾನೇಜರ್, 
[ ಮೃತನ ತಂದೆ] 

ಮೆ | ಶಾತವಾಹನ ಇಸ್ಲಾತ್ ಲಿಮಿಟೆಡ್., ಎಂ . ಆರ್.ಕೆ ಹಾಲ್ 
2 ) ಶ್ರೀಮತಿ ಲಕ್ಷ್ಮೀದೇವಿ ಗಂಡ ಶ್ರೀ ಹನುಮಯ್ಯ , @ ಹನುಮಣ್ಣ ಹತ್ತಿರ, ಆರ್.ಟಿ.ಓ ಕಛೇರಿ ರಸ್ತೆ , ಬಳ್ಳಾರಿ . 
[ಮೃತನ ತಾಯಿ ] 

2] ದಿ.ಡಿವಿಜಿನಲ್ ಮ್ಯಾನೇಜರ್, 
ವಾಸ : ಅಸುಂಡಿ ಯರಿಸ್ವಾಮಿ ಅಸುಂಡಿ ಹನುಮಂತಪ್ಪ 

ಮೆ|| ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ , ಬಳ್ಳಾರಿ . 
ಕಾಂಪೌಂಡ್ ಹಿಂದೆ ತಾರನಾಥ ಆಸ್ಪತ್ರೆ , ಅನಂತಪುರ 
ರಸ್ತೆ, ಬಳ್ಳಾರಿ. 


ಈ ಮೇಲೆ ತಿಳಿಸಿದ (1 ರಿಂದ 2) ಅರ್ಜಿದಾರರು ಮೃತನ ವಾರಸುದಾರರಾಗಿದ್ದು, ಮೃತ ಶ್ರೀ . ಅಮರೇಂದ್ರ ಬಾಬು ಮೆ || ಶಾತವಾಹನ 
ಇಸ್ತಾತ್ ಲಿಮಿಟೆಡ್., ಎಂ .ಆರ್‌.ಕೆ ಹಾಲ್ ಹತ್ತಿರ, ಆರ್. ಟಿ . ಓ ಕಛೇರಿ ರಸ್ತೆ, ಬಳ್ಳಾರಿ . ಇಲ್ಲಿ ಎಲೆಕ್ನಿಷಿಯನ್ನಾಗಿ ಕೆಲಸ ಮಾಡುತ್ತಿದ್ದರೆಂದು 
ದಿನಾಂಕ: 19 - 02 - 2013 ರಂದು ತೀವ್ರ ಗಾಯಗಳಿಗೀಡಾಗಿ ಮೃತಪಟ್ಟಿದ್ದಾನೆಂದು ತಿಳಿಸಿ ತಾವು ಮೃತನ ವಾರಸುದಾರರು ಹಾಗೂ ಅವಲಂಬಿತರೆಂದು ನಷ್ಟ 
ಪರಿಹಾರ ಕೋರಿ ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಕರಿಗೂ ತಿಳಿಯಪಡಿಸುವುದೇನೆಂದರೆ , ಮೃತನ ವಾರಸುದಾರರು, ಅವಲಂಬಿತರು 
ಎಂದು ಪರಿಗಣಿಸಬೇಕೆಂದು ಬೇರೆ ಯಾರಾದರೂ ಕೋರುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಹೊರ ಮುದ್ರಣಾಲಯ , 
ಬೆಂಗಳೂರು ಹಾಗೂ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ತಿಳಿಸತಕ್ಕದ್ದು. ಅವಧಿ 
ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
P . R . 2165 

ಬಳ್ಳಾರಿ ಉಪ ವಿಭಾಗ - 1, ಬಳ್ಳಾರಿ. 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನಸೌಧ, ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, ತುಮಕೂರು ಜಿಲ್ಲೆ, 

ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಕುಣಿಗಲ್ ತಾಲ್ಲೂಕು ಶ್ರೀಬೆಟ್ಟದ ರಂಗನಾಥಸ್ವಾಮಿ ಕುರಿ ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ರಾಯಗೋನಹಳ್ಳಿ 

ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ . 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪ ವಿಭಾಗ, ತುಮಕೂರು ರವರ ಪತ್ರ 

ಸಂ . ಸನಿ32 / ಸಮಾಪನೆ/ 2 /2012 - 13 , ದಿನಾಂಕ : 6 - 5 - 2013 . 

2. ಪ್ರಜಾ ಪ್ರಗತಿ ಸ್ಥಳೀಯ ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿದ ದಿನಾಂಕ : 7- 2- 2013 . 
ಪ್ರಸ್ತಾವನೆ : 

ಕುಣಿಗಲ್ ತಾಲ್ಲೂಕು ಬೆಟ್ಟದ ರಂಗನಾಥಸ್ವಾಮಿ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘವು ನೋಂದಣಿ ಸಂಖ್ಯೆ : 
ಎಆರ್32 / ನೊಂದಣಿ/25 / ಆರ್‌ಸಿಎಸ್ / 39951/2011 -12 , ದಿನಾಂಕ : 21 - 12 - 2011 ರಂದು ನೊಂದಣಿಯಾಗಿದ್ದು ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು 
ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಈ ಸಂಘವು ನೊಂದಣಿಯಾದ 30 ದಿನಗಳೊಳಗಾಗಿ ಚುನಾವಣೆ ನಡೆಬೇಕಾಗಿದ್ದು ಮುಖ್ಯ ಪ್ರವರ್ತಕರು ಈ ಕುರಿತು 
ಕ್ರಮವಿಟ್ಟಿರುವುದಿಲ್ಲ. ಆದ್ದರಿಂದ ಸದರಿ ಸಂಘವನ್ನು ಸಮಾಪನೆಗೊಳಿಸಿ, ಸಮಾಪನಾಧಿಕಾರಿಯನ್ನು ನೇಮಿಸುವಂತೆ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ತುಮಕೂರು ಉಪವಿಭಾಗ, ತುಮಕೂರುರವರು ಕೋರಿಕೊಂಡಿರುತ್ತಾರೆ. 

ಉಲ್ಲೇಖ (2) ರ ರೀತ್ಯಾ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಾರದ ಕಾರಣ ಉಲ್ಲೇಖ ( 2) ರ ರೀತ್ಯಾ ಸ್ಥಳೀಯ 
ಪತ್ರಿಕೆಯಲ್ಲಿ ಪ್ರಕಟಣೆ ನೀಡಿ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರ ಕಛೇರಿಗೆ ಸಲ್ಲಿಸಲು 
ಪತ್ರಿಕಾ ಪ್ರಕಟಣೆಯಲ್ಲಿ ಸೂಚಿಸಲಾಗಿ, ಸಂಘದ ಸದಸ್ಯರಿಂದಾಗಲೀ ಅಥವಾ ಗ್ರಾಮಸ್ಥರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ ಹಾಗೂ 
ಸಂಘವನ್ನು ಮುನ್ನೆಡಸಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ ಈ ಕೆಳಕಂಡಂತೆ ಆದೇಶ ನೀಡಿದೆ. 

ಆದೇಶ ಸಂಖ್ಯೆ : ಡೀಆರ್‌ಟಿ- 41 /ಸಮಾಪನೆ / 2013 - 14 , ದಿನಾಂಕ : 16 -5 - 2013. 
ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 
72( 2)( ಬಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ/139/ ಸಿಎಲ್‌ಎಂ/2010, ದಿನಾಂಕ : 17 - 2 - 2011ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು 
ಉಪಯೋಗಿಸಿ ಶ್ರೀ ಬೆಟ್ಟದ ರಂಗನಾಥಸ್ವಾಮಿ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ರಾಯಗೋನಹಳ್ಳಿ, ಕುಣಿಗಲ್ ತಾಲ್ಲೂಕು 
ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ ಕುಣಿಗಲ್ ಇವರನ್ನು ಋಣಸಮಾಪನಾಧಿಕಾರಿನ್ನಾಗಿ ನೇಮಿಸಿ, ಆದೇಶಿಸಿರುತ್ತೇನೆ. 

ಋಣಸಮಾಪನಾಧಿಕಾರಿಗಳು ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಆಸ್ತಿ ಜವಾಬ್ದಾರಿ ವಿಲೇವಾರಿ ಮಾಡಿ ಆದ್ಯತಾ ಪಟ್ಟಿ 
ಅನುಮೋದಿಸಿಕೊಂಡು ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆ ಸಲ್ಲಿಸಲುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ : 16 - 5 -2013 ರಂದು ನೀಡಿರುತ್ತೇನೆ. 
P . B . 2112 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC-15 

- ತುಮಕೂರು ಜಿಲ್ಲೆ, ತುಮಕೂರು. 


ಭಾಗ ೩ 


೩೬೬೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪ ವಿಭಾಗ -1, ಬಳ್ಳಾರಿ 

ಪ್ರಕಟಣೆ 


ಸಂಖ್ಯೆ : ಕಾಅಬ - 1 / ಕಾನಪ/ ಸಿಆರ್ - 153 / 664 / 2013 , ದಿನಾಂಕ 30ನೇ ಆಗಸ್ಟ್ , 2013 


ಅರ್ಜಿದಾರರು : 
1) ಶ್ರೀ ರಮೇಶ್ ತಂದೆ ಈರಣ್ಣ ವಯಸ್ಸು 

28 ವರ್ಷ , ವೃತ್ತಿ ಕೂಲಿ, ಆಶ್ರಯ 
ಆರ್ಯ ಅಪಾರ್ಟ್‌ಮೆಂಟ್ , 
ವಿ . ವಿ .ಕನ್‌ವೇಜೆಷನ್‌ಹಾಲ್ , 
ಉತ್ತರಳ್ಳಿ ರಸ್ತೆ , ಚನ್ನಸಂದ್ರ ತೇಜೇಟ್, 
ಕೆಂಗೇರಿ ಹೋಬಳಿ, ಪಶ್ಚಿಮ ಬೆಂಗಳೂರು 
ತಾಲ್ಲೂಕು, [ ಮೃತಳ ಗಂಡ] 
ವಾಸ : ಅಂಬಮ್ಮ ಕಾಲೋನಿ, ವಾರ್ಡ್ 
ನಂ - 25 /26 , ಸಿರಗುಪ್ಪ ತಾಲ್ಲೂಕು, ಬಳ್ಳಾರಿ 
ಜಿಲ್ಲೆ. 


ಪ್ರತಿವಾದಿಗಳು : 
ವಿರುದ್ದ 1] ಶ್ರೀ . ಚಿರಂಜೀವಿ ತಂದೆ ಹರಿಶ್ಚಂದ್ರ, ವಯಸ್ಸು 26 

ವರ್ಷ, ವೃತ್ತಿ - ಮೇಸ್ತ್ರಿ ಆಶ್ರಯ ಆರ್ಯ 
ಅಪಾರ್ಟ್‌ಮೆಂಟ್ , ವಿ . ವಿ.ಕನ್‌ವೇಜೆಷನ್‌ಹಾಲ್ , 
ಉತ್ತರಳ್ಳಿ ರಸ್ತೆ, ಚನ್ನಸಂದ್ರ ಲೇಯೌಟ್, ಕೆಂಗೇರಿ 
ಹೋಬಳಿ, ಪಶ್ಚಿಮ ಬೆಂಗಳೂರು ತಾಲ್ಲೂಕು, ವಾಸ : 
ನೆಟಕಲ್ಲು ಗ್ರಾಮ , ಆದೋನಿ ಮಂಡಲಂ, ಕರ್ನೂಲ್ 


2] ಶ್ರೀ ಆರ್. ವಿ.ದೇವೇಂದ್ರ ತಂದೆ 
ವೇಣುಗೋಪಾಲ್ ಆರ್ . ವಯಸ್ಸು 32 ವರ್ಷ , 
ಸೂಪರ್‌ವೈಸರ್‌, ಆಶ್ರಯ ಆರೈರ್ಯ 
ಅಪಾರ್ಟ್‌ಮೆಂಟ್ , ವಿ . ವಿ .ಕನ್‌ವೇಜೆಷನ್‌ಹಾಲ್ , 
ಉತ್ತರಳ್ಳಿ ರಸ್ತೆ, ಚನ್ನಸಂದ್ರ ಲೇಯೌಟ್, ಕೆಂಗೇರಿ 
ಹೋಬಳಿ, ಪಶ್ಚಿಮ ಬೆಂಗಳೂರು ತಾಲ್ಲೂಕು, 
ನಂ -604, 6ನೇ ಕ್ರಾಸ್, ಸಿ.ಕೆ. ನಗರ, ಎಲೆಕ್ಟ್ರಾನಿಕ್ ಸಿಟಿ, 
ಬೆಂಗಳೂರು- 60 . 
2] ಶ್ರೀ . ಅತುಲ್ ಕೋತಾರಿ ತಂದೆ ಲಹರ್ ಚಂದ್, 
ವಯಸ್ಸು 56 ವರ್ಷ , ಮಾಲೀಕರು , ಆಶ್ರಯ ಆರ್ಯ 
ಅಪಾರ್ಟ್‌ಮೆಂಟ್ , ವಿ . ವಿ .ಕನ್‌ವೇಜೆಷನ್‌ಹಾಲ್ , 
ಉತ್ತರಳ್ಳಿ ರಸ್ತೆ , ಚನ್ನಸಂದ್ರ ಲೇಯೌಟ್, ಕೆಂಗೇರಿ 
ಹೋಬಳಿ , ಪಶ್ಚಿಮ ಬೆಂಗಳೂರು ತಾಲ್ಲೂಕು, 
ವಾಸ: ಎಫ್ - 2, ಡಾಲ್ಲರ್ ಕಾಲೋನಿ, ಹೊಸ ಬಸ್ 
ನಿಲ್ದಾಣ ಹಿಂದೆ, ಗೋಕುಲ್ ರಸ್ತೆ, ಹುಬ್ಬಳ್ಳಿ, 


ಈ ಮೇಲೆ ತಿಳಿಸಿದ ಅರ್ಜಿದಾರರು ಮೃತಳ ವಾರಸುದಾರರಾಗಿದ್ದು, ಮೃತ ರೇಣುಮ್ಮ ಗಂಡ ರಮೇಶ ಇವರು 1ನೇ ಪ್ರತಿವಾದಿಗಳ ಕಟ್ಟಡದಲ್ಲಿ 
ಕಾರ್ಮಿಕಳಾಗಿ ಕೆಲಸ ಮಾಡುತ್ತಿದ್ದರೆಂದು ದಿನಾಂಕ: 27 - 01 - 2013 ರಂದು ಅಪಘಾತದಿಂದ ಮೃತಪಟ್ಟಿದ್ದಾಳೆಂದು ತಿಳಿಸಿ ತಾವು ಮೃತಳ ವಾರಸುದಾರನು 
ಹಾಗೂ ಅವಲಂಬಿತರೆಂದು ನಷ್ಟ ಪರಿಹಾರ ಕೋರಿ ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಕರಿಗೂ ತಿಳಿಯಪಡಿಸುವುದೇನೆಂದರೆ, ಮೃತಳ ವಾರಸುದಾರರು, ಅವಲಂಬಿತರು 
ಎಂದು ಪರಿಗಣಿಸಬೇಕೆಂದು ಬೇರೆ ಯಾರಾದರೂ ಕೋರುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಹೊರ ಮುದ್ರಣಾಲಯ , 
ಬೆಂಗಳೂರು ಹಾಗೂ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ತಿಳಿಸತಕ್ಕದ್ದು . ಅವಧಿ 
ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
P . R . 2195 

* ಬಳ್ಳಾರಿ ಉಪ ವಿಭಾಗ - 1, ಬಳ್ಳಾರಿ. 


ಭಾಷಾಂತರ ನಿರ್ದೇಶನಾಲಯ 


ಅಧಿಸೂಚನೆ 


ಸಂಖ್ಯೆ : ಭಾನಿ 28 / ಆಡಳಿತ/ ಮಾಹ / 2012 , ಬೆಂಗಳೂರು, ದಿನಾಂಕ 14ನೇ ಮೇ , 2013 
ಈ ನಿರ್ದೇಶನಾಲಯದ ಅಧಿಸೂಚನೆ ಸಂಖ್ಯೆ ಭಾನಿ 28 / ಆಡಳಿತ / ಮಾಹಅ/2012 , ಬೆಂಗಳೂರು, ದಿನಾಂಕ: 30 - 01- 2013ನ್ನು ಮಾರ್ಪಾಡು 
ಮಾಡಿ ಮಾಹಿತಿ ಹಕ್ಕು ಅಧಿನಿಯಮ 2005 (ಕೇಂದ್ರ ಅಧಿನಿಯಮ ಸಂಖ್ಯೆ 2005ರ 22 ) ಪ್ರಕರಣ 5ರ ಉಪ ಪ್ರಕರಣ (1) ಮತ್ತು (2) ಹಾಗೂ ಪ್ರಕರಣ 
19ರ ಉಪ ಪ್ರಕರಣ (1) ರ ಉದ್ದೇಶಗಳಿಗಾಗಿ ಭಾಷಾಂತರ ನಿರ್ದೇಶನಾಲಯಕ್ಕೆ ಸಂಬಂಧಿಸಿದಂತೆ ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಕೆಳಕಂಡಂತೆ 
ಪ್ರಾಧಿಕಾರ ಮತ್ತು ಪ್ರಾಧಿಕಾರಿಗಳನ್ನು ಗೊತ್ತುಪಡಿಸಲಾಗಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


೩೬೬೯ 


ಸಾರ್ವಜನಿಕ ಪ್ರಾಧಿಕಾರ 


ಮೊದಲ ಅಪೀಲು ಅಧಿಕಾರಿ 


ಭಾಷಾಂತರ ನಿರ್ದೇಶನಾಲಯ 
ಪೋಡಿಯಂ ಬ್ಲಾಕ್ , ನೆಲಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, 
ಡಾ || ಬಿ . ಆರ್.ಅಂಬೇಡ್ಕರ್ ರಸ್ತೆ, ಬೆಂಗಳೂರು- 01. 
ಶ್ರೀ . ಜಿ. ಮಹದೇವ, ಉಪ ನಿರ್ದೇಶಕರು, 
ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು- 01. 
ಶ್ರೀಮತಿ. ಕೆ.ಉಮಾಲಕ್ಷ್ಮಿ , ಸಹಾಯಕ ನಿರ್ದೇಶಕರು, 
ಭಾಷಾಂತರ ನಿರ್ದೇಶನಾಲಯ, ಬೆಂಗಳೂರು- 01 . 
ಶ್ರೀಮತಿ ಸೀತಾ ಲಿಂಗಸೂರು, ಸಹಾಯಕ ಆಡಳಿತಾಧಿಕಾರಿ , 
ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು- 01. 


ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ರಾಜ್ಯ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


P . R . 2237 


ವೀರಭದ್ರಸ್ವಾಮಿ 

ನಿರ್ದೇಶಕರು, 
ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು- 01. 


S . C . 30 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪ ವಿಭಾಗ-1, ಬಳ್ಳಾರಿ 

ಪ್ರಕಟಣೆ 
ಸಂಖ್ಯೆ : ಕಾಅಬ -1/ಕಾನಪ/ ಸಿಆರ್ - 166 /663/ 2013, ದಿನಾಂಕ 30ನೇ ಆಗಸ್ಟ್, 2013 
ಅರ್ಜಿದಾರರು : 

ಪ್ರತಿವಾದಿಗಳು : 
1) ಶ್ರೀ . ರಮಣಮ್ಮ ಗಂಡ ದಿ|| ಕೆ. ತಾತಾರಾವ್, 

ವಿರುದ್ಧ 1] ಕಾರ್ಯದರ್ಶಿಗಳು, 
ವಯಸ್ಸು 38 ವರ್ಷ, [ ಮೃತನ ಹೆಂಡತಿ] 

ತುಂಗಭದ್ರ ಬೋರ್ಡ್, ತುಂಗಭದ್ರ ಡ್ಯಾಂ , ಹೊಸಪೇಟೆ 
2) ಕುಮಾರ .ಕೆ .ಸಿಂಮಾಚಲಂ ತಂದೆ ದಿ|| ಕೆ. ತಾತಾರಾವ್, 

ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 
ವಯಸ್ಸು 17 ವರ್ಷ. 

2] ಅಧ್ಯಕ್ಷರು, 
3) ಕುಮಾರಿ, ರಮ್ಯಾ ತಂದೆ ದಿ| ಕೆ.ತಾತಾರಾವ್, 

ತುಂಗಭದ್ರ ರೀಸರ್ಜವ್ ಫಿಷರ್ ಕೋ - ಆಪರೇಟಿವ್ ಸೊಸೈಟಿ 
ವಯಸ್ಸು 12 ವರ್ಷ. 

ಲಿಮಿಟೆಡ್., ತುಂಗಭದ್ರ ಡ್ಯಾಂ , ಹೊಸಪೇಟೆ ತಾಲ್ಲೂಕು, 
4) ಕುಮಾರ, ಕೆ.ರಾಜು ತಂದೆ ದಿ | ಕೆ.ತಾತಾರಾವ್, 

ಬಳ್ಳಾರಿ ಜಿಲ್ಲೆ. 
ವಯಸ್ಸು 10 ವರ್ಷ . 

3] ದಿ. ಡಿವಿಜಿನಲ್ ಮ್ಯಾನೇಜರ್, ಮೆ || ನ್ಯೂ ಇಂಡಿಯಾ 
5) ಕುಮಾರಿ . ನಾಗಮಣಿ ತಂದೆ ದಿ|| ಕೆ. ತಾತಾರಾವ್, 

ಇನ್ನೂರೆನ್ಸ್ ಲಿಮಿಟೆಡ್., ಡಿವಿಜಿನಲ್ ಆಫೀಸ್, ಈಡಿಗ 
ವಯಸ್ಸು 07 ವರ್ಷ. 

ಕಾಂಪ್ಲೆಕ್ಸ್, ಡಬಲ್ ರೋಡ್, ಬಳ್ಳಾರಿ . 
[ 2 ರಿಂದ 5ನೇ ಅರ್ಜಿದಾರರು ಮೃತನ ಅಪ್ರಾಪ್ತ 

ವಯಸ್ಸಿನ ಮಕ್ಕಳು] 
6] ಶ್ರೀ .ಕೆ.ಸೋಮಲು ತಂದೆ ದಿ | ರಾಜುಲು, ವಯಸ್ಸು 

70ವರ್ಷ , [ ಮೃತನ ತಂದೆ] 
7] ಶ್ರೀಮತಿ. ಬುಲಕ್ಕಮ್ಮ ಗಂಡ ಕೆ. 

ಸೋಮುಲು, ವಯಸ್ಸು 
- 60 ವರ್ಷ, [ ಮೃತನ ತಾಯಿ ] 


ಈ ಮೇಲೆ ತಿಳಿಸಿದ (1 ರಿಂದ 7) ಅರ್ಜಿದಾರರು ಮೃತನ ವಾರಸುದಾರರಾಗಿದ್ದು, ಮೃತ ತಾತಾರಾವ್, 1ನೇ ಪ್ರತಿವಾದಿಗಳ ಸಂಸ್ಥೆಯಲ್ಲಿ 
ಫೀಷರಾನ್‌ನಾಗಿ ಕೆಲಸ ಮಾಡುತ್ತಿದ್ದರೆಂದು ದಿನಾಂಕ: 10 - 05 - 2013 ರಂದು ಅಪಘಾತದಿಂದ ಮೃತಪಟ್ಟಿದ್ದಾನೆಂದು ತಿಳಿಸಿ ತಾವು ಮೃತನ ವಾರಸುದಾರರು 
ಹಾಗೂ ಅವಲಂಬಿತರೆಂದು ನಷ್ಟ ಪರಿಹಾರ ಕೋರಿ ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಕರಿಗೂ ತಿಳಿಯಪಡಿಸುವುದೇನೆಂದರೆ, ಮೃತನ ವಾರಸುದಾರರು, ಅವಲಂಬಿತರು 
ಎಂದು ಪರಿಗಣಿಸಬೇಕೆಂದು ಬೇರೆ ಯಾರಾದರೂ ಕೋರುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಹೊರ ಮುದ್ರಣಾಲಯ , 
ಬೆಂಗಳೂರು ಹಾಗೂ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ತಿಳಿಸತಕ್ಕದ್ದು. ಅವಧಿ 
ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
P . B . 2196 

ಬಳ್ಳಾರಿ ಉಪ ವಿಭಾಗ -1, ಬಳ್ಳಾರಿ. 


ಭಾಗ ೩ 


೩೬೭೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ ವಿಭಾಗ-1, ಬಳ್ಳಾರಿ 

ಪ್ರಕಟಣೆ 


ಸಂಖ್ಯೆ : ಕಾಅಬ - 1 / ಕಾನಪ / ಸಿಆರ್ - 170 / 661 / 2013 , ದಿನಾಂಕ 30ನೇ ಆಗಸ್ಟ್ , 2013 


ಅರ್ಜಿದಾರರು : 
1) ಶ್ರೀಮತಿ. ಹರಿಜನ ಮಾರತಮ್ಮ ಗಂಡ ದಿ| ಹರಿಜನ 
- ಸಲಮನ್ @ ಸುಲೇಮನ್, ವಯಸ್ಸು 33 ವರ್ಷ, 

ವೃತ್ತಿ ಕೂಲಿ. 
2) ಹರಿಜನ ಶಾಂತಮ್ಮ ಗಂಡ ಹರಿಜನ ಪೆದ್ದ ಹುಸೇನಿ, 

ವಯಸ್ಸು 63 ವರ್ಷ , [ಮೃತನ ತಾಯಿ ] 
3 ) ಕುಮಾರಿ, ಹರಿಜನ ಮಾರಿಯಮ್ಮ ತಂದೆ ದಿ|| ಹರಿಜನ 

ಸಲಮನ್ @ ಸುಲೇಮನ್, ವಯಸ್ಸು 17 ವರ್ಷ, 
4) ಕುಮಾರಿ, ಹರಿಜನ ರತ್ನಮ್ಮ ತಂದೆ ದಿ | ಹರಿಜನ 

ಸಲಮನ್ @ ಸುಲೇಮನ್, ವಯಸ್ಸು 15 ವರ್ಷ , 
5) ಕುಮಾರಿ, ಹರಿಜನ ಯುವರಾಜ ದಿ | ಹರಿಜನ ಸಲಮನ್ 

@ ಸುಲೇಮನ್, ವಯಸ್ಸು 13 ವರ್ಷ , 
ವಾಸ: ಸೋಮಲಗುದುರ್ ಗ್ರಾಮ , ನಂದನ ವನಂ ಮಂಡಲ , 

ಕರ್ನೂಲ್ ಜಿಲ್ಲೆ. 


ಪ್ರತಿವಾದಿಗಳು : 
ವಿರುದ್ದ 1] ಶ್ರೀ . ರಾಮನಾಥಂ ತಂದೆ ಪಿ . ಸುಬ್ಬಣ್ಣ, 

ವಯಸ್ಸು 48 ವರ್ಷ , ಮಾಲೀಕರು, ಟ್ರಾಕ್ಟರ್ ಟ್ರೇಲರ್ 
ನಂ - ಕೆಎ -34/ ಟಿ - 4386, ಮತ್ತು ಕೆಎ - 34/ ಟಿ - 1889, 
ವಾಸ: ಕೃಷ್ಣ ನಗರ ಕ್ಯಾಂಪ್ , ಎರಂಗಳಿ ಗ್ರಾಮ , ಬಳ್ಳಾರಿ, 
ತಾ|| ಮತ್ತು ಜಿಲ್ಲೆ. 
2] ದಿ. ಡಿವಿಜಿನಲ್ ಮ್ಯಾನೇಜರ್, 
ಮೆ || ನ್ಯೂ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ 
ಲಿಮಿಟೆಡ್., ಬಳ್ಳಾರಿ. 


ಈ ಮೇಲೆ ತಿಳಿಸಿದ (1 ರಿಂದ 2) ಅರ್ಜಿದಾರರು ಮೃತನ ವಾರಸುದಾರರಾಗಿದ್ದು, ಮೃತ ಹರಿಜನ ಸಮಾನ್ @ ಸುಲೇಮಾನ್, 1ನೇ 
ಪ್ರತಿವಾದಿಗಳ ವಾಹನದಲ್ಲಿ ಲೋಡರ್‌ನಾಗಿ ಕೆಲಸ ಮಾಡುತ್ತಿದ್ದರೆಂದು ದಿನಾಂಕ: 29 - 11 - 2008 ರಂದು ಅಪಘಾತದಿಂದ ಮೃತಪಟ್ಟಿದ್ದಾನೆಂದು ತಿಳಿಸಿ ತಾವು 
ಮೃತನ ವಾರಸುದಾರರು ಹಾಗೂ ಅವಲಂಬಿತರೆಂದು ನಷ್ಟ ಪರಿಹಾರ ಕೋರಿ ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಕರಿಗೂ ತಿಳಿಯಪಡಿಸುವುದೇನೆಂದರೆ, ಮೃತನ ವಾರಸುದಾರರು, ಅವಲಂಬಿತರು 
ಎಂದು ಪರಿಗಣಿಸಬೇಕೆಂದು ಬೇರೆ ಯಾರಾದರೂ ಕೋರುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಹೊರ ಮುದ್ರಣಾಲಯ , 
ಬೆಂಗಳೂರು ಹಾಗೂ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ತಿಳಿಸತಕ್ಕದ್ದು . ಅವಧಿ 
ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡುವುದಿಲ್ಲ. 


ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು , 
P . B . 2197 

ಬಳ್ಳಾರಿ ಉಪ ವಿಭಾಗ - 1 , ಬಳ್ಳಾರಿ. 
ಪೊಲೀಸ್ ಕಮೀಷನರ್‌ರವರ ಕಚೇರಿ 

ಅಧಿಸೂಚನೆ 
ಸಂಖ್ಯೆ : ಸಿಬಿ/15 / ಡಿಸಿಪಿ/ ಸಂ . ಪೂ 2013, ಬೆಂಗಳೂರು, ದಿನಾಂಕ 25ನೇ ಜುಲೈ , 2013 
ಬೆಂಗಳೂರು ನಗರ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣಾ ಸರಹದ್ದಿನ ಪ್ಯಾಲೇಸ್ ರಸ್ತೆಯಲ್ಲಿ ದಿನ ನಿತ್ಯದ ಎಲ್ಲಾ ವೇಳೆಯಲ್ಲೂ ಅಧಿಕ 
ವಾಹನ ಸಂಚಾರ ಒತ್ತಡವಿರುತ್ತದೆ. ಸದರಿ ಪ್ಯಾಲೇಸ್ ರಸ್ತೆಯಲ್ಲಿ ಮಹಾರಾಣಿ ವೃತ್ತದಿಂದ ಸಿಐಡಿ ವೃತ್ತದವರೆಗೆ ರಸ್ತೆಯ ಉಭಯ ಬದಿಗಳಲ್ಲಿ ಗಣ್ಯ ವ್ಯಕ್ತಿಗಳ 
ನಿವಾಸ, ಸರ್ಕಾರಿ ಕಛೇರಿಗಳು ಹಾಗೂ ಮಹಾರಾಣಿ ಕಾಲೇಜು, ಮಹಾವೀರ್ ಜೈನ್ ಕಾಲೇಜುಗಳಿದ್ದು, ಕಾಲೇಜು ವಿದ್ಯಾರ್ಥಿಗಳ ಶಿಕ್ಷಣದ ಹಿತದೃಷ್ಟಿಯಿಂದ 
ಸದರಿ ರಸ್ತೆಯನ್ನು ನಿಶ್ಯಬ್ದ ವಲಯ ( Silent Zone) ಅನ್ನಾಗಿ ಮಾಡುವ ಅವಶ್ಯಕತೆಯಿರುತ್ತದೆ. 

ಆದ್ದರಿಂದ ಕಲಂ . 115 ಮೋಟರ್ ವಾಹನ ಕಾಯ್ದೆ 1988 ಹಾಗೂ ಕಲಂ.3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960ರ ಪ್ರಕಾರ ನನ್ನ 
ಅಧಿಕಾರ ವ್ಯಾಪ್ತಿಯಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ರಾಘವೇಂದ್ರ ಹೆಚ್. ಔರಾದ್‌ಕರ್‌, ಐಪಿಎಸ್ ಪೊಲೀಸ್ ಕಮೀಷನರ್ , ಬೆಂಗಳೂರು ನಗರ ಆದ 
ನಾನು ಈ ಕೆಳಕಂಡ ನಿರ್ಬಂಧನೆಗಳನ್ನು ಆದೇಶಿಸಿರುತ್ತೇನೆ. 

ಪ್ಯಾಲೇಸ್ ರಸ್ತೆಯಲ್ಲಿ, ಮಹಾರಾಣಿ ಕಾಲೇಜ್ ವೃತ್ತದಿಂದ ಸಿಐಡಿ ವೃತ್ತದವರೆಗೆ ಹಾಗೂ ಸಿಐಡಿ ವೃತ್ತದಿಂದ ಮಹಾರಾಣಿ ವೃತ್ತದವರೆಗೆ ರಸ್ತೆಯ 
ಉಭಯ ಬದಿಗಳಲ್ಲಿ ನಿಶ್ಯಬ್ದವಲಯ ( Silent Zone) ವನ್ನಾಗಿ ಮಾಡಿ, ಎಲ್ಲಾ ರೀತಿಯ ವಾಹನಗಳು ಯಾವುದೇ ರೀತಿಯ ಹಾರನ್ ಬಳಸದಂತೆ 
ನಿಷೇಧಿಸಲಾಗಿದೆ. 

ಅಂತೆಯೇ ಕಲಂ 116 ಮೋಟರ್ ಕಾಯ್ದೆ 1988 ಹಾಗೂ ಕಲಂ.4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕವನ್ನು ಸೂಕ್ತ ಸ್ಥಳಗಳಲ್ಲಿ 
ಅಳವಡಿಸಲು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ: 31- 07 - 2013ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ :25 - 07 -2013ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
P . R , 2203 

ರಾಘವೇಂದ್ರ ಹೆಚ್. ಔರಾದ್ಕರ್ , ಐಪಿಎಸ್., 
S . C. 10 

ಪೋಲೀಸ್ ಕಮೀಷನರ್, ಬೆಂಗಳೂರು ನಗರ 


೩೬೭೧ 


ಭಾಗ ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 
ಸಂಖ್ಯೆ : ಕಾನಪ/ ಡಬ್ಲೂಸಿಎ/ ಸಿಆರ್ -27 /2013 , ದಿನಾಂಕ : 07ನೇ ಆಗಸ್ಟ್ , 2013 . 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ಜ್ಯೋತಿ ಕೋಂ ಮಧು. 

ವಿರುದ್ಧ 1. ಸೋಮಶೇಖರ್ ಬಿನ್ ಚಿಕ್ಕಯ್ಯ , 
2 . ತರುಣ್ ಬಿನ್ ಮಧು, 4 ವರ್ಷ. 

ಮನೆ ನಂ .25 , ಹುತ್ತಾ ಕಾಲೋನಿ, ಭದ್ರಾವತಿ. 
3. ತನುಶ್ರೀ ಬಿನ್ ಮಧು, 2 ವರ್ಷ. 

2. ನ್ಯೂ ಇಂಡಿಯಾ ಅಶೂರೆನ್ಸ್ ಕಂ . ಲಿ., ಬಿ . ಹೆಚ್.ರಸ್ತೆ, 
4. ಪಾರ್ವತಮ್ಮ ಕೋಂ ರಾಜಣ್ಣ . 

ಭದ್ರಾವತಿ. 
ಎಲ್ಲರ ವಾಸ: ಕೆಂಚಮ್ಮನಹಳ್ಳಿ ಗ್ರಾಮ , 
ಅಂತರಗಂಗೆ ಅಂಚೆ, ಭದ್ರಾವತಿ ತಾ : 


ದಿ: ಮಧು ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾಂಕ: 25 - 1- 2013 ರಂದು ಸಂಭವಿಸಿದ 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಲಮ್ ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 

ಎಂ . ಪಿ. ವಿಶ್ವನಾಥ್ , 

ಕಾರ್ಮಿಕ ಪರಿಹಾರ ಆಯುಕ್ತರು, 
P . R . 2173 

ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

ಶಿವಮೊಗ್ಗ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 
ಸಂಖ್ಯೆ : ಕಾನಪ/ ಡಬ್ಲೂಸಿಎ/ ಸಿಆರ್ - 28 / 2013, ದಿನಾಂಕ: 07ನೇ ಆಗಸ್ಟ್ , 2013. 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ಕೆಂಚಪ್ಪ ಬಿನ್ ವೆಂಕಟಾಬೋವಿ. 

ವಿರುದ್ಧ 1. ಈಶ್ವರಯ್ಯ @ ಪಾಪಣ್ಣ, ಬಿನ್ ಲಿಂಗಯ್ಯ , ಸಿದ್ದರಗುಡಿ 
2. ಶ್ರೀಮತಿ ಸುಂದರಮ್ಮ ಕೋಂ ಕೆಂಚಪ್ಪ . 

ಗ್ರಾಮ , ಸೋಗಾನೆ ಅಂಚೆ, ಶಿವಮೊಗ್ಗ ತಾ : 
3. ಕಾಳಿಯಮ್ಮ ಬಿನ್ ಕೆಂಚಪ್ಪ . 

2. ಮೈಲಾರಪ್ಪ ಬಿನ್ ಮಂಜಪ್ಪ, ಮನೆ ನಂ . 129ಎ , ಶೆಟ್ಟಿಹಳ್ಳಿ, 
ಎಲ್ಲರವಾಸ: ಸಿದ್ದರಗುಡಿ ಗ್ರಾಮ , 

ಶಿವಮೊಗ್ಗ ತಾ : 
ಸೋಗಾನೆ ಅಂಚೆ, ಶಿವಮೊಗ್ಗ ತಾ : 


ದಿ:ಗೋಪಾಲ್ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾಂಕ: 13 - 01 -2012 ರಂದು ಸಂಭವಿಸಿದ 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವಕ್ಲಮ್ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 

ಎಂ .ಪಿ. ವಿಶ್ವನಾಥ್ , 

ಕಾರ್ಮಿಕ ಪರಿಹಾರ ಆಯುಕ್ತರು, 
P . R . 2174 

ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಶಿವಮೊಗ್ಗ. 


೩೬೭೨ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 
ಸಂಖ್ಯೆ : ಕಾನಪ / ಡಬ್ಲೂಸಿಎ/ ಸಿಆರ್ -30 /2013 , ದಿನಾಂಕ : 07ನೇ ಆಗಸ್ಟ್ , 2013 
ಅರ್ಜಿದಾರರು : 

ಪ್ರತಿವಾದಿಗಳು : 
ಶ್ರೀಮತಿ ಸುಜಾತ ಕೋಂ ದಿ : ಶಿವಪ್ಪನಾಯ್ಕ ವಿರುದ್ಧ 1. ಸಮೀವುಲ್ಲಾ ಖಾನ್ ಜಬ್ಬಾರ್ ಖಾನ್, ನಂ .130 , ನ್ಯೂ 
ನ್ಯಾಮತಿ, ಹೊನ್ನಾಳಿ ತಾ : 

ಮಂಡಿ, ದಕ್ಷಿಣ ಭಾಗ, 2ನೇ ಕ್ರಾಸ್, ಶಿವಮೊಗ್ಗ ಲಾರಿ 

ಮಾಲೀಕರು ನಂ .ಕೆಎ 16 - ಎ - 9121. 
ಹಾಲಿ ವಾಸ: ಬಸವೇಶ್ವರ ನಗರ , 

2 . ವ್ಯವಸ್ಥಾಪಕರು, ಶ್ರೀ ರಾಂ ಇನ್ಸೂರೆನ್ಸ್ ಕಂ . ಲಿ, E-8 
2ನೇ ತಿರುವು, ಶಿವಮೊಗ್ಗ. 

EPIP - RICCO ಇಂಡಸ್ಟ್ರೀಯಲ್ ಏರಿಯಾ, ಜೈಪುರ್, 
ರಾಜಸ್ಥಾನ. 


ದಿ: ಮಂಜುನಾಥ್ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾಂಕ: 29 - 9 - 2012 ರಂದು ಸಂಭವಿಸಿದ 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಲಮ್ ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 

- ಎಂ . ಪಿ. ವಿಶ್ವನಾಥ್ , 

ಕಾರ್ಮಿಕ ಪರಿಹಾರ ಆಯುಕ್ತರು , 
P . B . 2175 

ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಶಿವಮೊಗ್ಗ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 
ಸಂಖ್ಯೆ : ಕಾನಪ/ ಡಬ್ಲೂಸಿಎ/ ಸಿಆರ್ - 31/ 2013 , ದಿನಾಂಕ: 07ನೇ ಆಗಸ್ಟ್ , 2013. 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ಮಹಬೂಲಿ ಅಕ್ಟರ್‌ ಲೋಹರ್ @ 

ವಿರುದ್ಧ 1. ನಟರಾಜ್ ಸಿ. ಟಿ. ಬಿನ್ ಚಂದ್ರಶೇಖರ್, ಮಾಲೀಕರು, 
ಮೆಹಬೂಬ್ ಆಲಿಸಾಬ್ , ಬಿನ್ ಅಬ್ದುಲ್ ರಜಾಕ್ 

ಕೆಎ -15 - 8881 ಲಾರಿ, ತರವಂದ ಗ್ರಾಮ , ಅನವಟ್ಟಿ ಹೋಬಳಿ , 
ಸಾಬ್ , ಲೋಹರ್‌, 

ಸೊರಬ ತಾ : 
2. ಶ್ರೀಮತಿ ಹುಸೇನ್ ಬಿ . ಕೋಂ ಮಹಬೂಲಿ 

2 . ಮೃತ್ಯಂಜಯ ಬಿನ್ ನಾಗಪ್ಪ , ಸಂತೆಹೊಸೂರು, 
ಅಕ್ಟರ್‌ ಲೋಹರ್‌, ಎಲ್ಲರ ವಾಸ: ಚಿಕೌಂಸಿ 

ಹಿರೇಬಸೂರು ಗ್ರಾಮ , ಹಾನಗಲ್ ತಾ : ಹಾವೇರಿ 
ಹೊಸೂರು ಗ್ರಾಮ , ಹಾನಗಲ್ ತಾ : ಹಾವೇರಿ ಜಿಲ್ಲೆ . 

ಜಿ: ಚಾಲಕರು. 
3. ವ್ಯವಸ್ಥಾಪಕರು, ನ್ಯೂ ಇಂಡಿಯಾ ಅಶೂರೆನ್ಸ್ ಕಂ . ಲಿ, 
ನಾರ್ತ್ ವಿಂಗ್, ಬೆಂಗಳೂರು. 


ದಿ:ಅರೀಪ್ ಅಹಮದ್ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾಂಕ: 30 -4 - 2013 ರಂದು ಸಂಭವಿಸಿದ 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಲಮ್ ಅರ್ಜಿ /ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 


ಎಂ . ಪಿ. ವಿಶ್ವನಾಥ್, 

ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಶಿವಮೊಗ್ಗ. 


P . R . 2176 


ಭಾಗ ೩ 


೩೬೭೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

- ಅಧಿಸೂಚನೆ | 
ಸಂಖ್ಯೆ : ಕಾನಪ/ ಡಬ್ಲೂಸಿಎ / ಸಿಆರ್ - 32 /2013 , ದಿನಾಂಕ: 07ನೇ ಆಗಸ್ಟ್ , 2013 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ಶ್ರೀಮತಿ ತುಳಸಿ ಕೋಂ ದಿ.ಗೋಪಾಲ್, 

ವಿರುದ್ಧ 

1. ಶ್ರೀ ನಾಗರಾಜ್ ಬಿನ್ ದೇವಪ್ಪ , ಲಾರಿ ಮಾಲೀಕರು, 
2 . ಕು .ಮಧುಶ್ರೀ ಬಿನ್ ದಿ.ಗೋಪಾಲ್. 

ಯಡೇಹಳ್ಳಿ ಗ್ರಾಮ , ಆನಂದಪುರ, ಸಾಗರ ತಾ : 
3. ಕು .ಸ್ವಾತಿ ಬಿನ್ ದಿ.ಗೋಪಾಲ್. 

2 . ಶ್ರೀ ರಾಮ್ ಜನರಲ್ ಇನ್ಸೂರೆನ್ಸ್ ಕಂ .ಲಿ , -8 

EPIP - RLLCO ಕಾರ್ಮಿಕ ವಲಯ , ಸೀತಾಪುರ, ಜಯಪುರ್, 
4 . ಕು . ಸಚಿನ್ ಬಿನ್ ದಿ.ಗೋಪಾಲ್. 

ರಾಜಸ್ಥಾನ - 302022 
ಎಲ್ಲರ ವಾಸ: ಕೋರ್ಲಿಕೊಪ್ಪ, ಆನಂದಪುರ, 
ಸಾಗರ ತಾ : 


ದಿ.ಗೋಪಾಲ್ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾಂಕ: 31 - 12 - 2012ರಂದು ಸಂಭವಿಸಿದ 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವಕ್ಲಮ್ ಅರ್ಜಿ /ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 

ಎಂ . ಪಿ. ವಿಶ್ವನಾಥ್ , 

ಕಾರ್ಮಿಕ ಪರಿಹಾರ ಆಯುಕ್ತರು , 
P . R . 2177 

ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಶಿವಮೊಗ್ಗ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 
ಸಂಖ್ಯೆ : ಕಾನಪ/ ಡಬ್ಲೂಸಿಎ/ ಸಿಆರ್ - 34 /2013, ದಿನಾಂಕ: 07ನೇ ಆಗಸ್ಟ್ , 2013 . 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ನಜೀನ್ ಬಾನು ಕೋಂ ಲೇಟ್ ನೂರುಲ್ಲಾ. ವಿರುದ್ದ 1. ಎಸ್. ಎ. ಚಂದ್ರಶೇಖರ್, ಬಿನ್ ಅಜ್ಜಪ್ಪ, ವ್ಯಾಪಾರಸ್ಥರು 
2. ಜಾಫರ್ ಸಾದಿಕ್ ಬಿನ್ ಲೇಟ್ ನೂರುಲ್ಲಾ. 

ಮತ್ತು ಕೃಷಿಕರು, ಗೌವನಹಳ್ಳಿ, ಗಣಪತಿ ದೇವಸ್ಥಾನ ಎದುರು, 
3. ಫತಾಹ್ ಬಾನು ಬಿನ್ ಲೇಟ್ ನೂರುಲ್ಲಾ. 

ರಾಮ್‌ಪುರ ಅಂಚೆ, ಚಿಕ್ಕಮಗಳೂರು ತಾ : 

2 . ವ್ಯವಸ್ಥಾಪಕರು, ನ್ಯೂ ಇಂಡಿಯಾ ಅಶೂರೆನ್ಸ್ ಕಂ .ಲಿ, 
4. ಜಾಫರ್ ಸಿದ್ದಿಕ್ ಬಿನ್ ಲೇಟ್ ನೂರುಲ್ಲಾ. 
ಎಲ್ಲರ ವಾಸ: 1ನೇ ತಿರುವು, ಜನತಾ ನಿವೇಶನ, 

ಮಲ್ಲಪ್ಪ ಕಾಂಪ್ಲೆಕ್ಸ್ , ಬಿ.ಹೆಚ್.ರಸ್ತೆ, ಶಿವಮೊಗ್ಗ. 
ಸೂಳೆಬೈಲು, ಶಿವಮೊಗ್ಗ. 


ದಿ.ನೂರುಲ್ಲಾ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು , ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾಂಕ: 13 - 08 -2012ರಂದು ಸಂಭವಿಸಿದ 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಲಮ್ ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 

ಎಂ . ಪಿ. ವಿಶ್ವನಾಥ್ , 

ಕಾರ್ಮಿಕ ಪರಿಹಾರ ಆಯುಕ್ತರು, 
P . R . 2178 

ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಶಿವಮೊಗ್ಗ. 


೩೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 

ಭಾಗ ೩ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 
ಸಂಖ್ಯೆ : ಕಾನಪ/ ಡಬ್ಲೂಸಿಎ/ ಸಿಆರ್ -35/ 2013, ದಿನಾಂಕ: 07ನೇ ಆಗಸ್ಟ್ , 2013 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ಶ್ರೀಮತಿ ಖಮರುನ್ನೀಸಾ ಕೋಂ ದಿ. ಖಾದರ್ ವಿರುದ್ಧ 1. ಬಿ.ರಾಜಾರಾಮ್ ಭಟ್ ಬಿನ್ ಸೀತಾರಾಮ್ ಭಟ್, ವ್ಯವಸ್ಥಾಪಕರು 
2. ಹೆಚ್. ಎಂ. ಅಹಮದ್ ಬಿನ್ ಮೊಹಿದ್ದೀನ್ ಬ್ಯಾರಿ. ಪಾಲುದಾರರು, ಸೆಂಚುರಿ ಫಾರಂ , ಪೆರಂಪಳ್ಳಿ , ಶಿವಳ್ಳಿ ಗ್ರಾಮ , 
3. ಅಫ್ರೀನ್ ಕೆ. ಬಿನ್ ಲೇಟ್ ಖಾದರ್. 

ಕುಂಜಿಬೆಟ್ಟು - ಅಂಚೆ, ಉಡುಪಿ- ತಾ : ಲಾರಿ ಮಾಲೀಕರು. 
4. ರೀಫಾ ಬಿನ್ ಲೇಟ್ ಖಾದರ್. 

2. ದಿ. ಬ್ರಾಂಚ್ ಮ್ಯಾನೇಜರ್, ದಿ . ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ 

ಕಂ .ಲಿ , ಬಜಾಲ್ ಟೈಲ್, ಫ್ಯಾಕ್ಟರಿ ರಸ್ತೆ, ಮಣಿಪಾಲ. 
ಎಲ್ಲರ ವಾಸ: ಕಡತೂರು, ಕೆಸಲೂರು ಗ್ರಾಮ , 
ತೀರ್ಥಹಳ್ಳಿ ತಾ : 


ದಿ. ಖಾದರ್ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು , ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾಂಕ : 27 - 11- 2012ರಂದು ಸಂಭವಿಸಿದ 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು , ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಲಮ್ ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 

ಎಂ . ಪಿ . ವಿಶ್ವನಾಥ್ , 

ಕಾರ್ಮಿಕ ಪರಿಹಾರ ಆಯುಕ್ತರು, 
P . R . 2179 

ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಟಿಶಿವಮೊಗ್ಗ. 


IN THE COURT OF 7 - A . C . M .M . 


BANGALORE CITY 

Dated 31 -08- 2013 
It is hereby notified to the public that the Sadashivanagar Police Station , Bangalore City have seized the following vehicles as 
unclaimed and such vehicles are lying in the Police Station as unclaimed so far. Hence the owners of the vehicles may put their claim 6 
months from the date of publication . 

List of unclaimed vehicles and gold ornaments are lying in Sadashivnagar Police Station Bangalore city which have been 
seized under cases . 


SL. 
NO. 


P .F . NO . 


VEHICLE & REG . NO . 


CHASSIS NO. 


ENGINE NO 


1 | 63/2005 


PET NO & 

C .Miss 
C . Miss NO 

370/ 05 


NIEPA797221 


7916191FPR 


KIENETIC HONDA 
KA- 02 - 0 - 8674 


2 


64/2005 


BAJAJ CHETAK 


060711081 


06P746926 


C .,Miss NO 

370 /05 


CKM -7636 


3 | 16/ 2012 


TAMPERED 


H1OE67593966 


C ., Miss NO 

136/12 


HERO HONDA 
KA -02-JE-5240 
SUZUKI SUMURAL 


4 


| 25 / 2013 


PET NO 


7811F16194 


7811208930 


357 /2013 


KA - 05 - H - 5225 


5 


| 26 /2013 


PET NO 


MD625AF174K11169 


OF1K41268946 


358/ 2013 


TVS VICTOR 
KA- 01 - X - 3124 
TVS VICTOR 


6 


|| 27/ 2013 


PET NO 


M0625AF1861A03842 


OF1A61494438 


358/ 2013 


KA - 03 - EV - 9472 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


೩೬೭೫ 


SL. 


VEHICLE & REG . NO . 


CHASSIS NO . 


ENGINE NO 


PF NO . 
NO . 
7 | 29/ 2013 


PET NO & 

C .Miss 
PET NO 
366 /2013 


YAMAHA 


01H41L509739 


4TL509739 


KA- 03- ED-5019 


8 | 32/ 2013 


PET NO 


BAJAJ CT - 100 


DUFBLH35658 


DUMBLH00067 


407 /2013 


KA- 03 - EN- 5533 


9 


| 


33 / 2013 


PET NO HONDA ACTIVA 5M28144833 

0150057 
408/ 2013 KA-02-EG-8345 

BY ORDER OF THE COURT 
VII Addl. Chief Metropolitan Magistrate , 

Bangalore City . 
IN THE COURT OF 1st M . M . TRAFFIC , MAYOHALL 

BANGALORE CITY 


P . B . 2205 


Dated 06 - 09- 2013 


It is hereby notified to the public that the Jeevanbheemanagara Police Station , Bangalore City have seized the following 
vehicles as unclaimed and such vehicles are lying in the Police Station as unclaimed so far. Hence the owners of the properties & 
vehicles may put their claim onemonth from the date of this publication . 

List of unclaimed vehicles are lying in Jeevanbheemanagara Police Station Bangalore city which have been seized under 
case. 


SL. 


CR NO & SEC 


P .F . NO . 


VEHICLES DETAILS 


ENGINE NUMBER 


CHASSIS NUMBER 


NO. 


1 , 


9/ 08 


041311OM79700 


K49291IN658827 


34 / 08 
U/ S 98 KP 


MARUTHI OMNI 
CAR 
KAR- 04- Q -8379 
(faith number) 


ACT 


By order of the court 
RANGE GOWDA, 

Sheristhedar. 
Metropolitan Magistrate Traffic Court- 1, 

Mayo Hall, Bangalore 


P . B . 2209 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 162 ಪಿಟಿಡಿ 2013, ಬೆಂಗಳೂರು, ದಿನಾಂಕ 11 - 09 - 2013 
ಆಯುಷ್ ಇಲಾಖೆಯಲ್ಲಿ ಪ್ರಾಚಾರ್ಯರು (ಆಯುರ್ವೇದ), ಪ್ರಾಚಾರ್ಯರು ( ಯುನಾನಿ) ಹಾಗೂ ಪ್ರಾಚಾರ್ಯರು (ಹೋಮಿಯೋಪತಿ) 
ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ 01 - 01 - 2013 ರಲ್ಲಿದ್ದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 162 ಪಿಟಿಡಿ 2013 
ದಿನಾಂಕ: 11 - 07 - 2013 ರಂದು ಪ್ರಕಟಿಸಿ, ಬಾಧಿತರಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅಧಿಸೂಚನೆ ಹೊರಡಿಸಿದ 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ 
ಆಹ್ವಾನಿಸಲಾಗಿತ್ತು. ಆದರೆ ಸದರಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಗೆ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. 

ಆದ್ದರಿಂದ ಪ್ರಾಚಾರ್ಯರು (ಆಯುರ್ವೇದ), ಪ್ರಾಚಾರ್ಯರು ( ಯುನಾನಿ) ಹಾಗೂ ಪ್ರಾಚಾರ್ಯರು (ಹೋಮಿಯೋಪತಿ) ವೃಂದದ ಅಂತಿಮ 
ಜೇಷ್ಠತಾ ಪಟ್ಟಿಯನ್ನು ದಿನಾಂಕ 01 - 01 - 2013 ರಲ್ಲಿದ್ದಂತೆ ಸಿದ್ಧಪಡಿಸಿ ಅನುಬಂಧದಲ್ಲಿ ಇರುವಂತೆ ಅಂತಿಮವಾಗಿ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎನ್. ಹರಿಣಿಯಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ಭಾ . ವೈ . ಪ. ಮತ್ತು ಸಮನ್ವಯ ) 


೩೬೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 

ಭಾಗ ೩ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 162 ಪಿಟಿಡಿ 2013 , ದಿನಾಂಕ 11 - 09 - 2013 ಕ್ಕೆ ಅನುಬಂಧ 
ದಿನಾಂಕ 01 - 01 -2013 ರಲ್ಲಿರುವಂತೆ ಪ್ರಾಚಾರ್ಯರು ( ಆ), ಪ್ರಾಚಾರ್ಯರು ( ಯು ), ಪ್ರಾಚಾರ್ಯರು ( ಹೋ ) ವೃಂದದ ಅಂತಿಮ 

ಜೇಷ್ಠತಾ ಪಟ್ಟಿ 


ಕ್ರಮ 


ಸೇವೆಗೆ ಸೇರಿದ 


ಅಧಿಕಾರಿಯ ಹೆಸರು 


ಮೀಸಲಾತಿ 
ವರ್ಗ 


ಜನ್ಮ ದಿನಾಂಕ 


ಷರಾ 


ಸಂಖ್ಯೆ 


ದಿನಾಂಕ 


ನೈಜವಾಗಿ 
ಮುಂಬಡ್ತಿ 
ಹೊಂದಿದ 

ದಿನಾಂಕ 
11 - 10 - 2001 


01 


ಸಾಮಾನ್ಯ 


07 - 12 - 1955 


18 -07-1981 


ಪ್ರಾಚಾರ್ಯರು 
ಡಾ || ಹಸೀಬುನ್ನಿಸಾ ( ಯು ) 


02 


ಸಾಮಾನ್ಯ 


31 - 08 - 2005 


ಪ್ರಾಚಾರ್ಯರು 
ಡಾ|| ಎ.ಎಲ್. ಪಾಟೀಲ್ 
( ಹೊ ) 


03 


ಸಾಮಾನ್ಯ | 


21 - 07 - 1953 


| 15 - 09 - 1980 


| 


21 - 04 - 2011 


ಪ್ರಾಚಾರ್ಯರು 
ಡಾ || ಎಸ್. ಜಿ . ಮಂಗಲಗಿ 


ಪ್ರಸ್ತುತ ಆಯುಷ್ 
ನಿರ್ದೇಶನಾಲಯದಲ್ಲಿ 
ದಿನಾಂಕ 16 .02.2012 ರಿಂದ 
ಜಂಟಿ ನಿರ್ದೇಶಕರು 
(ವೈದ್ಯಕೀಯ ಶಿಕ್ಷಣ) 
ಹುದ್ದೆಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿದ್ದಾರೆ. 


PR 2247 
SC , 10 


ಕೆ.ಎನ್ . ಹರಿಣಿಯಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ತಿದ್ದುಪಡಿ 
ಆಕುಕ 387 ಹೆಚ್ಎಸ್ಹೆಚ್ 2013 , ಬೆಂಗಳೂರು, ದಿನಾಂಕ 03 - 09 - 2013 


ಸಂಖ್ಯೆ 


ಸಹ ನಿರ್ದೇಶಕರ ಜೇಷ್ಠತಾ ಪಟ್ಟಿಯನ್ನು ಪ್ರಚುರಪಡಿಸಿ ಹೊರಡಿಸಲಾಗಿರುವ ಕರ್ನಾಟಕ ರಾಜ್ಯಪತ್ರ 2011ರ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ: 
113 ( ಹಳೆಯ ಜೇಷ್ಠತಾ ಸಂಖ್ಯೆ : 416) ರಲ್ಲಿ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 19 ಹೆಚ್ ಎಸ್ ಹೆಚ್ 2013, ದಿನಾಂಕ 19 - 02 - 2013ರ 
ಅನುಬಂಧದ ಜೇಷ್ಟತಾ ಸಂಖ್ಯೆ : 6 ರಲ್ಲಿನ ಡಾ || ಎಂ . ಸುಲೋಚನ ಅವರ ಜನ್ಮ ದಿನಾಂಕವನ್ನು “ 01 - 07 - 1953 ” ಎಂಬುದರ ಬದಲಾಗಿ “ 01.07.1954 ” 
ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ಎಸ್. ನಾಗರಾಜ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR 2251 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ಸೇವೆಗಳು ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 185 ಪೊಸಿಪ 2013, ಬೆಂಗಳೂರು, ದಿನಾಂಕ 02 - 08 - 2013 
ಅಧಿಸೂಚನೆ ಸಂಖ್ಯೆ : ಒಣ 185 ಪೊಸಿಪ 2013, ದಿನಾಂಕ 18 - 05 - 2013 ರಲ್ಲಿ ಡಿಟೆಕ್ಟಿವ್ ಡಿವೈಎಸ್ಪಿ ರವರುಗಳ ವೃಂದದಲಿ 
01 - 01 - 2013 ಕ್ಕೆ ಅಂತ್ಯಗೊಂಡಂತೆ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯನ್ನು ಪ್ರಕಟಿಸಿ ಈ ಕುರಿತಂತೆ ಯಾವುದಾದರೂ ಆಕ್ಷೇಪಣೆ ಅಥವಾ ಸಲಹೆಗಳೇನಾದರೂ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


೩೬೭೭ 


ಇದ್ದಲ್ಲಿ ಅವುಗಳನ್ನು ಲಿಖಿತವಾಗಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಒಳಾಡಳಿತ ಇಲಾಖೆ, ವಿಧಾನಸೌಧ, ಬೆಂಗಳೂರು- 560001 ರವರಿಗೆ ಈ 
ಅಧಿಸೂಚನೆ ಪ್ರಕಟವಾದ 30 ದಿನಗಳೊಳಗೆ ಸಲ್ಲಿಸುವಂತೆ ತಿಳಿಸಲಾಗಿತ್ತು. ನಿಗದಿತ ಅವಧಿಯಲ್ಲಿ ಬಂದಂತಹ ಸಲಹೆ/ ಆಕ್ಷೇಪಣೆಗಳನ್ನು ಪರಿಶೀಲಿಸಿ 
ಅಂತಿಮಗೊಳಿಸಿದ ಜೇಷ್ಠತಾ ಪಟ್ಟಿಯನ್ನು ಅನುಬಂಧಕ್ಕೆ ಲಗತ್ತಿಸಿದಂತೆ ಪ್ರಕಟಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ. 
( ಪೋಲೀಸ್ ಸೇವೆಗಳು ) 


ಕ್ರಮ 


ದಿನಾಂಕ 01 - 01 - 2013 ರಂದು ಇದ್ದಂತೆ ಡಿಟೆಕ್ಟಿವ್ ಡಿವೈಎಸ್ಪಿ ರವರುಗಳ ಅಂತಿಮ 

ಜೇಷ್ಠತಾ ಪಟ್ಟಿ 

ಡಿವೈಎಸ್‌ಪಿ (ಡಿಟೆಕ್ಟಿವ್ ) ಹುದ್ದೆಗೆ 
ಅಧಿಕಾರಿಯ ಹೆಸರು 

ಜನ್ಮ ದಿನಾಂಕ 

ಮುಂಬಡ್ತಿ ಅರ್ಹತಾ 
ಶ್ರೀಯುತರು 

ದಿನಾಂಕ 
ರಾಘವೇಂದ್ರ ಕೆ. ಹೆಗಡೆ 

05 - 02 - 1977 

24 - 09 - 2012 


ಷರಾ 


ಸಂಖ್ಯೆ 


ಶರತ್ ಎಂ . ಡಿ . 


18 - 07 - 1976 | 


24 - 09 - 2012 


ಸೈಮನ್ ಸಿ. ಎ . 


05 - 10 - 1974 


24 - 09 - 2012 


ವಿವೇಕಾನಂದ ಜಿ , ತುಳಸಿಗೇರೆ 


28 - 07 - 1976 


24 - 09 -2012 


ವೆಂಕಟೇಶ್, ಎನ್ . 


02 - 07 - 1976 


24 - 09 - 2012 


ಎಸ್. ಟಿ . 


ಎಂ . ಎಸ್ . ಕೌಲಾಪುರೆ 


22 - 07 - 1975 


24 - 09 -2012 


ಅಬ್ದುಲ್ ರವೂಫ್ ಕರ್ನೂಲ್ 


17 - 04 - 1974 


24 - 09 - 2012 


ನಾಗಭೂಷಣ್ ಎಚ್. 


22 - 02 - 1975 


24 - 09 - 2012 


ಎಸ್ . ಸಿ . 


ಶ್ರೀನಿವಾಸ್‌ ಎಸ್‌ .ಆರ್‌. 


25 - 06 - 1975 


24 - 09 - 2012 


ಎಸ್. ಸಿ . 


PR 2255 
Sc. 300 


ಟಿ.ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು) 


KARNATAKA MEDICAL COUNCIL 
# No . 70, 2nd Floor, VAIDYAKEEYA BHAVANA ” , K .R . Road , Basavanagudi, Bangalore-560 004 

NOTIFICATION 

NO . KMC NOT / 02/ OCT / 2013, DATED 21 -10- 2013 
Sub : Election of President and Vice President to Karnataka Medical Council. 
Ret: 1 ) W . P . No.47610- 614-2011 ( GM- RES) 

2) WP. CCC.NO. CCC . No.970 -972/13 
3) Calendar of Events dated 13/09/2013 


As per the Directions of Hon ble High Court of Karnataka Election was held on 01 /10 /2013 for President and Vice President of 
Karnataka Medical Council. 
The Following are Declared/Elected as President and Vice President : 

1) Dr. Veerabhadrappa H . - President - secured 7 votes and 1 vote “by Lot”. 

2 ) Dr. Kanchi. Pralhad. V . – Vice President - secured 7 votes and 1 vote “by Lot”. 
PD , 121 

Registrar 
SC , 50 

Karnataka Medical Council 


೩೬೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

ಭಾಗ ೩ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ. 

ಪ್ರ. ಸಂ :ಕಾಅದಾ/ ಕಾನಪ/ ಸಿ.ಆರ್ -53/2013, ದಿನಾಂಕ:18 - 7 - 2013 
ಅರ್ಜಿದಾರರು 

ವಿರುದ್ದ | ಪ್ರತಿವಾದಿಗಳು 
1. ಹಸೀನಾ ಕೋಂ ಲೇಟ್ ರಹೀಮಾನಖಾನ್ 30 ವರ್ಷಗಳು, 

1. ಕಾರ್ಯ ನಿರ್ವಾಹಕ ಇಂಜಿನಿಯರ್ ( ವಿ ) 
2 . ಹಯಾನ್ ಆರ್‌ ತಂದೆ ಲೇಟ್ ರಹೀಮಾನಖಾನ್ 4 ವರ್ಷಗಳು , | ವಾಣಿಜ್ಯ ಕಾರ್ಯ ಮತ್ತು ಪಾಲನಾ ವಿಭಾಗ, 
3. ಜಾಸ್ಮಿನ್ ಆರ್ ತಂದೆ ಲೇಟ್ ರಹೀಮಾನಖಾನ್ 1 ವರ್ಷ 

ಬೆಸ್ಕಾಂ, ಹದಡಿ ರಸ್ತೆ, ದಾವಣಗೆರೆ . 
ವಿಳಾಸ:-ಕೇರಾಫ್ ಐ. ಪಿ .ಬೇನಾಳ, ಉಪನ್ಯಾಸಕರು, 

2 . ಖಾಜಾಬಿ ಕೋಂ ಖಾಜಾ ಅಮೀನ 58 ವರ್ಷಗಳು, 
ಚಿತ್ತವಾಡಗಿ ರಸ್ತೆ, ವಿದ್ಯಾನಗರ, ಹುನಗುಂದ ಬಾಗಲಕೋಟೆ ಜಿಲ್ಲೆ . 

#872 /2 ಮೊದಲನೇ ಹಂತ, 9 ನೇ ಅಡ್ಡರಸ್ತೆ, 
- ಕೆ ಟಿ ಜೆ ನಗರ , ನಿಟ್ಟುವಳ್ಳಿ ರೋಡ್, ದಾವಣಗೆರೆ. 


ಪ್ರಕಟಣೆ 


ಶ್ರೀ :ಶ್ರೀಮತಿ ಹಸೀನಾ, ಹಯಾನ್ ಆರ್ ಮತ್ತು ಜಾಸ್ಮಿನ್ ಆರ್ ಇವರುಗಳಾದ ನಾವು ಮೃತ ರಹೀಮಾನಖಾನ್ ಹೆಂಡತಿ ಹಾಗೂ ಮಕ್ಕಳು 
ಎಂದೂ ನಾವು ಮೃತ ರಹೀಮಾನಖಾನ್ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ, ಮೃತ 
ರಹೀಮಾನಖಾನ್ 1 ನೇ ಪ್ರತಿವಾದಿಯವರಲ್ಲಿ ಕಿರಿಯ ಮಾರ್ಗದಾಳು ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿರುವುದಾಗಿ 

D ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ , ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಪ್ರಾರ್ಥಿಸುವುದೇನೆಂದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಸಿ. ಹೆಚ್ . ಹಿರೇಗೌಡರ್ 

ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು ಕಾರ್ಮಿಕ ನಷ್ಟ 
PR. 2167 

ಪರಿಹಾರ ದಾವಣಗೆರೆ ಜಿಲ್ಲೆ , ದಾವಣಗೆರೆ . 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ. 

ಪ್ರ. ಸಂ :ಕಾಅದಾ/ ಕಾನಪ/ ಸಿ.ಆರ್ - 54/ 2013, ದಿನಾಂಕ: 31 - 7 - 2013 
ಅರ್ಜಿದಾರರು 

ವಿರುದ್ದ ಪ್ರತಿವಾದಿಗಳು 
1. ಅಂಜಿನಮ್ಮ @ ಅಂಜಮ್ಮ ಕೋಂ ಲೇಟ್ ಹನುಮಂತಪ್ಪ 1. ಇಮ್ಮಿಯಾಜ್ ಅಹಮದ್ ಬಿನ್ ಹಾಜಿ ಯು ಭಾಷಾ 
_ 23 ವರ್ಷಗಳು , 

ಲಾರಿ ಮಾಲೀಕರು, ನಂ .ಕೆಎ - 19 / ಡಿ - 2545 , 
2 . ಧನು ತಂದೆ ಲೇಟ್ ಹನುಮಂತಪ್ಪ 2 ವರ್ಷಗಳು, 

ಮಸೀರಾ ಮನೆ, ಕೋಟಿಪುರ, ಉಲ್ಲಾಳ , ಮಂಗಳೂರು. 
3. ಅನುಷಾ ತಂದೆ ಲೇಟ್ ಹನುಮಂತಪ್ಪ 5 ತಿಂಗಳು. 

2. ಡಿ ವಿಜನಲ್ ಮೇನೇಜರ್ , ನ್ಯೂ ಇಂಡಿಯಾ ಅಶೂರೆನ್ಸ್ ಕಂ . ಲಿ 
4. ತಿಪ್ಪಮ್ಮ ಕೋಂ ಆಂಜಿನಪ, 65 ವರ್ಷಗಳು . 

ದಾವಣಗೆರೆ . 
ವಿಳಾಸ:- ಕುಂದೂರು ಗ್ರಾಮ , ಹೊನ್ನಾಳಿ ತಾಲ್ಲೂಕ್. 
ದಾವಣಗೆರೆ ಜಿಲ್ಲೆ. 

ಪ್ರಕಟಣೆ 
ಶ್ರೀ :ಶ್ರೀಮತಿ ಅಂಜಿನಮ್ಮ @ ಅಂಜಮ್ಮ , ಧನು , ಅನುಷಾ ಮತ್ತು ತಿಪ್ಪಮ್ಮ ಇವರುಗಳಾದ ನಾವು ಮೃತ ಹನುಮಂತಪ್ಪನ ಹೆಂಡತಿ , ಮಕ್ಕಳು 
ಹಾಗೂ ತಾಯಿ ಎಂದೂ ನಾವು ಮೃತ ಹನುಮಂತಪ್ಪ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ, ಮೃತ 
ಹನುಮಂತಪ್ಪ 1 ನೇ ಪ್ರತಿವಾದಿಯವರಲ್ಲಿ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿರುವುದಾಗಿ ಸದರಿ 
ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ 

ವಾ ಬೇರೆ ಯಾರಾದರೂ ಮತ ಶಾಸನಬದ್ದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದೇನೆಂದರೆ, 
ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಸಿ. ಹೆಚ್ . ಹಿರೇಗೌಡರ್ 

ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು ಕಾರ್ಮಿಕ ನಷ್ಟ 
PR. 2172 

ಪರಿಹಾರ ದಾವಣಗೆರೆ ಜಿಲ್ಲೆ , ದಾವಣಗೆರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 

೩೬೭೯ 
ಮುಖ್ಯ ಇಂಜಿನೀಯರ್, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಮಲಪ್ರಭಾ ಯೋಜನಾ ವಲಯ , ಧಾರವಾಡ ಇವರ ಕಚೇರಿ 
ನಂ: ಕನೀನಿನಿ/ ಮುಇ೦/ಮಯೋವ/ ಸಿ- 5/ ಮಾಹ/ ಪಕಟಣೆ/2013 - 14/ 2159, ದಿನಾಂಕ :30- 08 -2013 

ಅಧಿಸೂಚನೆ 
ವಿಷಯ : ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ 4(1) ಬಿ ಅನುಸಾರ ಮುಖ್ಯ ಇಂಜಿನೀಯರ್ 

ರವರ ಕಚೇರಿ, ಕನೀನಿನಿ , ಮಲಪಬಖ್ಯ ಯೋಜನಾ ವಲಯ , ಧಾರವಾಡ ಇವರಿಗೆ ಸಂಬಂಧಿಸಿದಂತೆ ದಿನಾಂಕ 

31/3/2013 ರಲ್ಲಿದ್ದಂತೆ ಕಚೇರಿ ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 
ಭಾರತ ಸರ್ಕಾರವು ಜಾರಿಗೆ ತಂದಿರುವ 2005ರ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಸಂಬಂಧ 
ಮಾಹಿತಿ ಹಕ್ಕು ಅಧಿನಿಯಮ 2005ರ Central Act 22 of 2005 Section 5(1), 5(2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮುಖ್ಯ 
ಇಂಜಿನೀಯರ್, ಕನೀನಿನಿ, ಮಲಪ್ರಭಾ ಯೋಜನಾ ವಲಯ , ಧಾರವಾಡ ಇವರ ಕಚೇರಿ ವ್ಯಾಪ್ತಿಯಲ್ಲಿ ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಅಂತಹ 
ಮಾಹಿತಿಯನ್ನು ಮೇಲಿನ ಕಾಯ್ದೆಯನ್ವಯ ಒದಗಿಸಲು ಮಾಹಿತಿ ಕೋರುವ ಅರ್ಜಿಗಳು ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಅನುಕ್ರಮವಾಗಿ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ , ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರಗಳನ್ನಾಗಿ ಈ ಕೆಳ ಕಾಣಿಸಿದ ಅಧಿಕಾರಿಗಳನ್ನು 
ನೇಮಿಸಲಾಗಿದೆ. ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ನೊಂದಾಯಿತ ಕಚೇರಿ, ಬೆಂಗಳೂರು ಇವರು ಮೇಲ್ಮನವಿ 
ಪಾಧಿಕಾರವಾಗಿರುತ್ತಾರೆ . 


ಸಾರ್ವಜನಿಕ 


ಮಾಹಿತಿ 


ಶ್ರೀ ಶರಣಪ್ಪ. ಎ . ಸುಲಗಂಟೆ, ಮುಖ್ಯ ಇಂಜಿನೀಯರ್ ( ಪ್ರಭಾರ) ಕನೀನಿನಿ , ಮಲಪಭಾ ಯೋಜನಾ 
ವಲಯ, ಧಾರವಾಡ, ಸಂ .0836/ 2447793 


ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಶೀ ಡಿ.ಎಸ್. ಮದ್ದಿ, ಉಪ- ಮುಖ್ಯ ಇಂಜಿನೀಯರ್‌ರು, ಮುಖ್ಯ ಇಂಜಿನೀಯರ್‌ರ ಕಚೇರಿ, ಕನೀನಿನಿ, 
ಮಾಹಿತಿ ಅಧಿಕಾರಿ 

ಮಲಪ್ರಭಾ ಯೋಜನಾ ವಲಯ , ಧಾರವಾಡ, ದೂರವಾಣಿ ಸಂ .0836/ 2447793 
ಮೇಲ್ಮನವಿ ಪ್ರಾಧಿಕಾರ ಶ್ರೀ ಆರ್.ರುದ್ರಯ್ಯ , ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, 

ಬೆಂಗಳೂರು 080 - 22283074 
ಮಾಹಿತಿ ಹಕ್ಕು ಅಧಿನಿಯಮ 2005 ಕಲಂ 4 (1 ) ಬಿ ಅನ್ವಯ ಮುಖ್ಯ ಇಂಜಿನೀಯರ್, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, 
ಮಲಪ್ರಭಾ ಯೋಜನಾ ವಲಯ , ಧಾರವಾಡ ಈ ಕಚೇರಿಗೆ ಸಂಬಂಧಿಸಿದ ಮಾಹಿತಿ 

ಅಧ್ಯಾಯ -1 

ಕಲಂ 4(1) ಬಿ(1) 
1) ಕಚೇರಿ ವ್ಯವಸ್ಥೆಯ ಬಗ್ಗೆ ವಿವರಗಳು, ಕಾರ್ಯಗಳು & ಕರ್ತವ್ಯಗಳು: 


ಮಲಪ್ರಭಾ ಯೋಜನಾ ವಲಯ ವ್ಯಾಪ್ತಿಯಲ್ಲಿ 2 ವೃತ್ತ ಕಚೇರಿಗಳು 10 ವಿಭಾಗ ಕಚೇರಿಗಳು 35 ಉಪವಿಭಾಗ ಕಚೇರಿಗಳು ಕಾರ್ಯ 


ನಿರ್ವಹಿಸುತ್ತಿವೆ. ಈ ವಲಯದಡಿಯಲ್ಲಿ ಈ ಕೆಳಗೆ ಕಾಣಿಸಿದ ಯೋಜನೆಗಳ ಅನುಷ್ಠಾನ ಹಾಗೂ ನಿರ್ವಹಣೆ ಮಾಡಲಾಗುತ್ತಿದೆ. 


1) ಮಲಪ್ರಭಾ ಯೋಜನೆ 
2) ಕಳಸಾ ನಾಲಾ ಯೋಜನೆ 


3) ಶಿಗ್ಗಾಂವಿ ಏತ ನೀರಾವರಿ ಯೋಜನೆ 


4) ಹರಿನಾಲಾ ಯೋಜನೆ 


5 ) 


SCP , TSP 


& AIBP JWOJOJJj780 . 


150 ಕಿಮೀ . ಉದ್ದವಿರುವ ಮಲಪ್ರಭಾ ಎಡದಂಡೆ ಕಾಲುವೆಯಿಂದ, 74,740 ಹೆಕ್ಟೇರ ಭೂಮಿಗೆ ಹಾಗೂ 142 ಕಿಮೀ 
ಉದ್ದವಿರುವ ಮಲಪ್ರಭಾ ಬಲದಂಡೆ ಕಾಲುವೆಯಿಂದ 1, 21, 392 ಹೆಕ್ಟೇರ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ, 
ರಾಮದುರ್ಗ ತಾಲೂಕುಗಳು , ಧಾರವಾಡ ಜಿಲ್ಲೆಯ ನವಲಗುಂದ, ಹುಬ್ಬಳ್ಳಿ ತಾಲೂಕುಗಳು , ಗದಗ ಜಿಲ್ಲೆಯ ನರಗುಂದ, ರೋಣ ತಾಲೂಕುಗಳು , ಹಾಗೂ 
ಬಾಗಲಕೋಟ ಜಿಲ್ಲೆಯ ಬದಾಮಿ ತಾಲೂಕು ಗ್ರಾಮಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗುತ್ತಿದೆ. 


ಮೇಲ್ಕಾಣಿಸಿದ ಯೋಜನೆಗಳ ಕಾಮಗಾರಿಗಳ AWP ವಾರ್ಷಿಕ ಅಂದಾಜು ಕಾರ್ಯಕ್ರಮ ಪಟ್ಟಿ ತಯಾರಿಸುವುದು. ಕಾಮಗಾರಿಗಳ ಪರಿಶೀಲನೆ , 
ನೀರು ನಿರ್ವಹಣೆಯ ಮೇಲ್ವಿಚಾರಣೆಯೊಂದಿಗೆ ಆಡಳಿತಾತ್ಮಕ ಕರ್ತವ್ಯವನ್ನು ನಿರ್ವಹಿಸಲಾಗುತ್ತಿದೆ. 


೩೬೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೩ 


ಕ . ಸಂ . 


ಅಧಿಕಾರ 


ಅಧಿಕಾರಿ / ಸಿಬ್ಬಂದಿ ಹೆಸರು 
ಶ್ರೀಮತಿ ಬಿ. ಬೆಳ್ಳಿಚಿಕ್ಕಿ 
ಸಹಾಯಕ ಇಂಜಿನೀಯರ 


| ಶೀಮತಿ ಡಿ. ಆರ್. ಮನಗೂಳಿ 
ಸಹಾಯಕ ಇಂಜಿನೀಯರ 


ಅಧ್ಯಾಯ - 2 
ಅಧಿಕಾರಿಗಳು & ನೌಕರರ ಅಧಿಕಾರಗಳು & ಕರ್ತವ್ಯಗಳು. 

ಕಲಂ 4(1) ಬಿ (1 ) 
ಪದನಾಮ 

ಕರ್ತವ್ಯಗಳು 
ಎಇ - 1 1) ಮಬದಕಾನಿ ವಿಭಾಗ ನಂ .3 ಬ್ಯಾಹಟ್ಟಿ ಸಂಬಂಧಿಸಿದಂತೆ ಎಲ್ಲಾ ಶಿರ್ಷಿಕೆ 

ಅಡಿಯಲ್ಲಿ ಎಲ್ಲಾ ಅಂದಾಜು ಪತ್ರಿಕೆಗಳು, ಕರಡು ಗುತ್ತಿಗೆ ಪತ್ರಗಳು, ಟೆಂಡರ್, 
ಅವಧಿ ವಿಸ್ತರಣೆ, ಇಎಫ್‌ಐ, ಗುತ್ತಿಗೆದಾರರ ಕ್ಲಮ್ಮ , ಕಾಮಗಾರಿಗಳಿಗೆ 
ಸಂಬಂಧಿಸಿದ ಕೋರ್ಟ ಪಕರಣಗಳು, ಪರಿವೀಕ್ಷಣಾ ಟಿಪ್ಪಣೆಗಳು, ಈ 
ವಿಭಾಗಕ್ಕೆ ಸಂಬಂಧಿಸಿದ ಎಲ್ಲಾ ಮನವಿಗಳು , ವಿಧಾನಸಭಾ /ವಿಧಾನ 
ಪರಿಷತ್ (ಲೋಕಸಭಾ/ ರಾಜ್ಯಸಭಾ ಸಹಿತ) ಅರ್ಜಿ ಸಮಿತಿ/ ಅಂದಾಜು 
ಸಮಿತಿ ಬಗ್ಗೆ ಪತ್ರ ವ್ಯವಹಾರಗಳು. 
2) ವಲಯಕ್ಕೆ ಸಂಬಂಧಿಸಿದ 4701, ಎಐಬಿಪಿ ಪ್ರಗತಿ ವರದಿ. 
3) ಎಂ . ಎಂ . ಆರ್‌. ಪಗತಿ ವರದಿ ಮೇಲಾಧಿಕಾರಿಗಳು ಸೂಚಿಸಿದ ಯಾವುದೇ 

ಕೆಲಸಗಳ ನಿರ್ವಹಣೆ. 
| ಎಇ - 2 1) ಮಎಕಾನಿ ವಿಭಾಗ ನಂ .3 ಬದಾಮಿ ಸಂಬಂಧಿಸಿದಂತೆ ಎಲ್ಲಾ ಶಿರ್ಷಿಕೆ 

ಅಡಿಯಲ್ಲಿ ಎಲ್ಲಾ ಅಂದಾಜು ಪತ್ರಿಕೆಗಳು, ಕರಡು ಗುತ್ತಿಗೆ ಪತ್ರಗಳು, ಟೆಂಡರ್ 
ಅವಧಿ ವಿಸ್ತರಣೆ, ಇಎಫ್‌ಐ , ಗುತ್ತಿಗೆದಾರರ ಕ್ಷೇಮೃ , ಕಾಮಗಾರಿ ಗಳಿಗೆ 
ಸಂಬಂಧಿಸಿದ ಕೋರ್ಟ ಪಕರಣಗಳು, ಪರಿವೀಕ್ಷಣಾ ಟಿಪ್ಪಣೆಗಳು, 
ಈವಿಭಾಗಕ್ಕೆ ಸಂಬಂಧಿಸಿದ ಎಲ್ಲಾ ಮನವಿಗಳು, ವಿಧಾನಸಭಾ /ವಿಧಾನ 
ಪರಿಷತ್ (ಲೋಕಸಭಾ/ ರಾಜ್ಯಸಭಾ ಸಹಿತ) ಅರ್ಜಿ ಸಮಿತಿ/ ಅಂದಾಜು 
ಸಮಿತಿ ಬಗ್ಗೆ ಪತ್ರ ವ್ಯವಹಾರಗಳು. 
2) 4701 ಲೆಕ್ಕ ಶಿರ್ಷಿಕೆಗೆ ಸಂಬಂಧಿಸಿದಂತೆ Annual Works Programme 
(AWP) ಗಳಿಗೆ ಅನುಮೋದನೆ / ಪತ್ರ ವ್ಯವಹಾರ ಇತ್ಯಾದಿ. 
3) Krishna Water Tribunal, Echange of data , Allocation & 
utilization of water * its correspondence, e-governance ಬಗ್ಗೆ ಪತ್ರ 
ವ್ಯವಹಾರ, ಮೇಲಾಧಿಕಾರಿಗಳು ಸೂಚಿಸಿದ ಯಾವುದೇ ಕೆಲಸಗಳ 

ನಿರ್ವಹಣೆ. 
| ಎಇ- 3 1) ಮಬದಕಾನಿ ವಿಭಾಗ ನಂ .1 ನರಗುಂದ ಸಂಬಂಧಿಸಿದಂತೆ ಎಲ್ಲಾ ಶಿರ್ಷಿಕೆ 

ಅಡಿಯಲ್ಲಿ ಎಲ್ಲಾ ಅಂದಾಜು ಪತ್ರಿಕೆಗಳು, ಕರಡು ಗುತ್ತಿಗೆ ಪತ್ರಗಳು, ಟೆಂಡರ್, 
ಅವಧಿ ವಿಸ್ತರಣೆ, ಇಎಫ್‌ಐ , ಗುತ್ತಿಗೆದಾರರ ಕ್ಷೇಮ , ಕಾಮಗಾರಿ ಗಳಿಗೆ 
ಸಂಬಂಧಿಸಿದ ಕೋರ್ಟ ಪಕರಣಗಳು, ಪರಿವೀಕ್ಷಣಾ ಟಿಪ್ಪಣೆಗಳು, ಈ 
ವಿಭಾಗಕ್ಕೆ ಸಂಬಂಧಿಸಿದ ಎಲ್ಲಾ ಮನವಿಗಳು , ವಿಧಾನಸಭಾ/ವಿಧಾನ ಪರಿಷತ್ 
(ಲೋಕಸಭಾ/ ರಾಜ್ಯಸಭಾ ಸಹಿತ) ಅರ್ಜಿ ಸಮಿತಿ/ ಅಂದಾಜು ಸಮಿತಿ ಬಗ್ಗೆ 
ಪತ್ರ ವ್ಯವಹಾರಗಳು. 
2) ವಲಯ ಹಾಗೂ ಸರ್ಕಾರದ ಮಟ್ಟದ ಮಾಸಿಕ ಬಹುಹಂತದ ಪಗತಿ 
ಪರಿಶೀಲನಾ ಸಭೆ ( MMR) ಸಭೆಯ ಅಜೆಂಡಾವಾರು ಮಾಹಿತಿ 
ತಯಾರಿಸುವದು, ಪಾಲನಾ ವರದಿ ಸಹಿತ. 
3) ವಲಯ ಕಚೇರಿಯ ಮಾಸಿಕ ಬಹುಹಂತದ ಪ್ರಗತಿ ಪರಿಶೀಲನಾ ಸಭೆ 
( MMR) ಸಭೆ ಮತ್ತು ನಡುವಳಿಗಳು ( ಶೀ ವಿ. ಬಿ. ದೇಸಾಯಿ ಆ.ರ ಇವರ 
ಸಹಾಯ ಪಡೆಯುವದು) 
4) ಬೆಣ್ಣಿಹಳ್ಳ ಕೊಳಚಿ ಕೊಣ್ಣೂರ ಏತ ನೀರಾವರಿ ಯೋಜನೆಗಳ 
ಅಂದಾಜು, ಟೆಂಡರ ಅವಧಿ ವಿಸ್ತರಣೆ, ಗುತ್ತಿಗೆದಾರರ ಕ್ಷೇಮೃ, ಕಾಮಗಾರಿ 
ಗಳಿಗೆ ಸಂಬಂಧಿಸಿದ ಕೋರ್ಟ ಪಕರಣಗಳು, ಪರಿವೀಕ್ಷಣಾ ಟಿಪ್ಪಣೆಗಳು . 
ಮೇಲಾಧಿಕಾರಿಗಳು ಸೂಚಿಸಿದ ಯಾವುದೇ ಕೆಲಸಗಳ ನಿರ್ವಹಣೆ. 


3 


| 


ಶೀ .ಎಸ್ .ಎಸ್. ಮಂಜಿನಾಳ 
ಸಹಾಯಕ ಇಂಜಿನೀಯರ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


೩೬೮೧ 


ಕ. ಸಂ . 


( ಪದನಾಮ 


ಅಧಿಕಾರ 


ಅಧಿಕಾರಿ / ಸಿಬ್ಬಂದಿ ಹೆಸರು 
ಕು . ಮಂಜುಳಾ ಎಸ್. ಪಾಟೀಲ 
ಸಹಾಯಕ ಇಂಜಿನೀಯರ 


ಎಇ - 4 


ಎಇ- 5 


ಶೀ ಎಸ್ . ಎಂ . ಮುರನಾಳ 
ಸಹಾಯಕ ಇಂಜಿನೀಯರ 


ಕರ್ತವ್ಯಗಳು 
1) ಮಎಕಾನಿ ವಿಭಾಗ ನಂ .1 ರಾಮದುರ್ಗ ಸಂಬಂಧಿಸಿದಂತೆ ಎಲ್ಲಾ ಶಿರ್ಷಿಕೆ 
ಅಡಿಯಲ್ಲಿ ಎಲ್ಲಾ ಅಂದಾಜು ಪತ್ರಿಕೆಗಳು, ಕರಡು ಗುತ್ತಿಗೆ ಪತ್ರಗಳು , ಟೆಂಡರ್, 
ಅವಧಿ ವಿಸ್ತರಣೆ, ಇಎಫ್‌ಐ , ಗುತ್ತಿಗೆದಾರರ ಕ್ಷೇಮ, ಕಾಮಗಾರಿ ಗಳಿಗೆ 
ಸಂಬಂಧಿಸಿದ ಕೋರ್ಟ ಪ್ರಕರಣಗಳು, ಪರಿವೀಕ್ಷಣಾ ಟಿಪ್ಪಣೆಗಳು, ಈ 
ವಿಭಾಗಕ್ಕೆ ಸಂಬಂಧಿಸಿದ ಎಲ್ಲಾ ಮನವಿಗಳು , ವಿಧಾನಸಭಾ/ವಿಧಾನ ಪರಿಷತ್ 
(ಲೋಕಸಭಾ / ರಾಜ್ಯಸಭಾ ಸಹಿತ) ಅರ್ಜಿ ಸಮಿತಿ/ ಅಂದಾಜು ಸಮಿತಿ ಬಗ್ಗೆ 
ಪತ್ರ ವ್ಯವಹಾರಗಳು. 
2) ಮಲಪ್ರಭಾ ಯೋಜನೆಯ ಪರಿಷ್ಕತ ಅಂದಾಜು ಪಟ್ಟಿ ಯೋಜನಾ 
ವರದಿ ( DPR) ಇದಕ್ಕೆ ಸಂಬಂಧಿಸಿದ ಎಲ್ಲಾ ಪತ್ರ ವ್ಯವಹಾರ , ಸಿಡಬ್ಲ್ಯುಸಿ 
ತಂಡದ ಭೆಟ್ಟಿ, ಪಾಲನಾ ವರದಿ, ವಿಗರಸ್ ಮಾನಿಟರಿಂಗ ಬಗ್ಗೆ ಪ್ರಗತಿ 
ವರದಿ ಹಾಗೂ ಪತ್ರ ವ್ಯವಹಾರ. 
3) ವಲಯಕ್ಕೆ ಸಂಬಂಧಿಸಿದ ( General nature ) ಅರ್ಜಿ ಸಮೀತಿ ಹಾಗೂ 
ಅಂದಾಜು ಸಮೀತಿ ಪತ್ರ ವ್ಯವಹಾರಗಳು . 
3) ವಲಯದ ಅಧೀನದಲ್ಲಿ ಬರುವ ಎಲ್ಲಾ ವಿಭಾಗಗಳಿಗೆ ಸಂಬಂಧಿಸಿದ ಭೂ 
ಸ್ವಾಧೀನ ಪ್ರಕರಣಗಳ ನಿರ್ವಹಣೆ ಹಾಗೂ ಪತ್ರ ವ್ಯವಹಾರ. 
ಮೇಲಾಧಿಕಾರಿಗಳು ಸೂಚಿಸಿದ ಯಾವುದೇ ಕೆಲಸಗಳ ನಿರ್ವಹಣೆ. 
1) ಮಬಕಾನಿ ವಿಭಾಗ ನಂ .4 ನವಲಗುಂದ/ ಸಂ .5 ರೋಣ 
ಸಂಬಂಧಿಸಿದಂತೆ ಎಲ್ಲಾ ಶಿರ್ಷಿಕೆ ಅಡಿಯಲ್ಲಿ ಎಲ್ಲಾ ಅಂದಾಜು ಪತ್ರಿಕೆಗಳು, 
ಕರಡು ಗುತ್ತಿಗೆ ಪತ್ರಗಳು, ಟೆಂಡರ ಅವಧಿ ವಿಸ್ತರಣೆ , ಇಎಫ್‌ಐ, 
ಗುತ್ತಿಗೆದಾರರ ಕ್ಷೇಮ , ಕಾಮಗಾರಿಗಳಿಗೆ ಸಂಬಂಧಿಸಿದ ಕೋರ್ಟ 
ಪಕರಣಗಳು, ಪರಿವೀಕ್ಷಣಾ ಟಿಪ್ಪಣೆಗಳು , ಈ ವಿಭಾಗಕ್ಕೆ ಸಂಬಂಧಿಸಿದ 
ಎಲ್ಲಾ ಮನವಿಗಳು, ವಿಧಾನಸಭಾ / ವಿಧಾನ ಪರಿಷತ್ (ಲೋಕಸಭಾ 
/ ರಾಜ್ಯಸಭಾ ಸಹಿತ) ಅರ್ಜಿ ಸಮಿತಿ/ಅಂದಾಜು ಸಮಿತಿ ಬಗ್ಗೆ ಪತ್ರ 
ವ್ಯವಹಾರಗಳು . 
2) ಬೆಣ್ಣಿಹಳ್ಳ ಕಮೀಟಿ ಪತ್ರ ವ್ಯವಹಾರ ಹಾಗೂ ಅದಕ್ಕೆ ಸಂಬಂಧಿಸಿದ ಪತ್ರ 
ವ್ಯವಹಾರಗಳು . 
3) Railway affecting tanks & other Works & KERS ಬಗ್ಗೆ ಪತ್ರ 
ವ್ಯವಹಾರಗಳು. 
4) ಏತ ನೀರಾವರಿ ಯೋಜನೆಗಳ ನೀತಿ ಮತ್ತು ನಿರೂಪಣೆ , ಪ್ರಧಾನ 
ಮಂತಿಗಳ ನ್ಯಾಷನಲ್ ಪ್ಯಾಕೇಜ್, ನಂಜುಂಡಪ್ಪಾ ಕಮೀಟಿಯ ಶಿಫಾರಸ್ಸಿನ 
ಕೆಲಸಗಳು. 
5) ಅರ್ಜಿ ಸಮೀತಿ, ಅಂದಾಜು ಸಮೀತಿ, ಭರವಸೆ ಸಮೀತಿ ಪತ್ರ ವ್ಯವಹಾರ. 
6) ಜಿಲ್ಲಾ ಪಂಚಾಯತ್ ಸಭೆ, 20 ಅಂಶ ಕಾರ್ಯಕ್ರಮ ಸಭೆ, 
ಜಿಲ್ಲಾಧಿಕಾರಿಗಳ ಸಭೆ, ಪಾದೇಶಿಕ ಆಯುಕ್ತರು, ಬೆಳಗಾವಿ ಇವರ ಸಭೆಗಳ 
ಅಜೆಂಡಾ ತಯಾರಿಕೆ ಹಾಗೂ ಪತ್ರ ವ್ಯವಹಾರ. 
7) ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ (NREGA) 
ಅಡಿಯ ಕಾಮಗಾರಿಗಳು . 
8) ಎಸ್‌ಸಿಪಿ/ ಟಿಎಸ್‌ಪಿ ಇತ್ಯಾದಿ ಪ್ರಗತಿ ವರದಿ ಮತ್ತು ಪತ್ರ ವ್ಯವಹಾರ. 
9) MPIC ಪ್ರಗತಿ ವರದಿ . 
ಮೇಲಾಧಿಕಾರಿಗಳು ಸೂಚಿಸಿದ ಯಾವುದೇ ಕೆಲಸಗಳ ನಿರ್ವಹಣೆ. 
1) ಶಿಗ್ಗಾಂವ ಏತ ನೀರಾವರಿ ವಿಭಾಗ ಧಾರವಾಡ ಕಳಸಾ ಯೋಜನಾ 
ವಿಭಾಗ ಖಾನಾಪುರ ಸಂಬಂಧಿಸಿದಂತೆ ಎಲ್ಲಾ ಶಿರ್ಷಿಕೆ ಅಡಿಯಲ್ಲಿ ಎಲ್ಲಾ 
ಅಂದಾಜು ಪತ್ರಿಕೆಗಳು, ಕರಡು ಗುತ್ತಿಗೆ ಪತ್ರಗಳು, ಟೆಂಡರ , ಅವಧಿ ವಿಸ್ತರಣೆ, 
ಇಎಫ್‌ಐ, ಗುತ್ತಿಗೆದಾರರ ಕ್ಷೇಮ, ಕಾಮಗಾರಿ ಗಳಿಗೆ ಸಂಬಂಧಿಸಿದ ಕೋರ್ಟ 
ಪಕರಣಗಳು , ಪರಿವೀಕ್ಷಣಾ ಟಿಪ್ಪಣೆಗಳು, ಈ ವಿಭಾಗಕ್ಕೆ ಸಂಬಂಧಿಸಿದ ಎಲ್ಲಾ 
ಮನವಿಗಳು,ವಿಧಾನಸಭಾ /ವಿಧಾನ ಪರಿಷತ್ (ಲೋಕಸಭಾ / ರಾಜ್ಯಸಭಾ 
ಸಹಿತ) ಅರ್ಜಿ ಸಮಿತಿ/ಅಂದಾಜು ಸಮಿತಿ ಬಗ್ಗೆ ಪತ್ರ ವ್ಯವಹಾರಗಳು. 
ಮೇಲಾಧಿಕಾರಿಗಳು ಸೂಚಿಸಿದ ಯಾವುದೇ ಕೆಲಸಗಳ ನಿರ್ವಹಣೆ. 


ಎಇ - 6 | 


ಶ್ರೀ ಎಂ .ಎಸ್ , ಬಿಸನಾಳ 
ಸಹಾಯಕ ಇಂಜಿನೀಯರ 


೩೬೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೩ 


ಕ. ಸಂ . 


ಅಧಿಕಾರ 


ಡಿಬಿ - 1 


ಅಧಿಕಾರಿ / ಸಿಬ್ಬಂದಿ ಹೆಸರು || ಪದನಾಮ 

ಕರ್ತವ್ಯಗಳು 
ಶೀ .ಎಚ್. ಜಿ . ಕುಲಕರ್ಣಿ 

ಜೆಇ - 2 1) ಮಎಕಾನಿ ವಿಭಾಗ ನಂ . 2 ನವಿಲುತೀರ್ಥ/ ಕಾರ್ಯಾಗಾರ ಮತ್ತು 
ಸಹಾಯಕ ಇಂಜಿನೀಯರ- 2 

ಯಾಂತಿಕ ವಿಭಾಗ ನವಿಲುತೀರ್ಥ ಸಂಬಂಧಿಸಿದಂತೆ ಎಲ್ಲಾ ಶಿರ್ಷಿಕೆ 
ಅಡಿಯಲ್ಲಿ ಎಲ್ಲಾ ಅಂದಾಜು ಪತ್ರಿಕೆಗಳು, ಕರಡು ಗುತ್ತಿಗೆ ಪತಗಳು, ಟೆಂಡರ್, 
ಅವಧಿ ವಿಸ್ತರಣೆ, ಇಎಫ್‌ಐ , ಗುತ್ತಿಗೆದಾರರ ಕ್ಷೇಮೃ , ಕಾಮಗಾರಿಗಳಿಗೆ 
ಸಂಬಂಧಿಸಿದ ಕೋರ್ಟ ಪಕರಣಗಳು, ಪರಿವೀಕ್ಷಣಾ ಟಿಪ್ಪಣೆಗಳು, ಈ 
ವಿಭಾಗಕ್ಕೆ ಸಂಬಂಧಿಸಿದ ಎಲ್ಲಾ ಮನವಿಗಳು, ವಿಧಾನಸಭಾ/ವಿಧಾನ ಪರಿಷತ್ 
(ಲೋಕಸಭಾ/ ರಾಜ್ಯಸಭಾ ಸಹಿತ ) ಅರ್ಜಿ ಸಮಿತಿ/ ಅಂದಾಜು ಸಮಿತಿ ಬಗ್ಗೆ 
ಪತ್ರ ವ್ಯವಹಾರಗಳು . 
2) ರಾಷ್ಟ್ರೀಯ ಜಲನೀತಿ/ ರಾಜ್ಯ ಜಲನೀತಿ/ನದಿಗಳ ಜೋಡಣೆ/ 
ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ಹೊರಳಿಸುವ ಕುರಿತು ಪತ್ರ 
ವ್ಯವಹಾರ. 
3) ಡ್ಯಾಮ್ ಸೇಫಟಿ ಕುರಿತ ಎಲ್ಲ ಪತ್ರ ವ್ಯವಹಾರ. 
4) ವಿಶ್ವ ಆಹಾರ ಯೋಜನೆ ಕುರಿತು ಪತ್ರ ವ್ಯವಹಾರ. 
5) ತಾಂತಿಕ ಹಾಗೂ ವೈಜ್ಞಾನಿಕ ಉಪಕರಣಗಳ ರಕ್ಷಣೆ. 

ಮೇಲಾಧಿಕಾರಿಗಳು ಸೂಚಿಸಿದ ಯಾವುದೇ ಕೆಲಸಗಳ ನಿರ್ವಹಣೆ. 
ಶೀ .ವಿ . ಬಿ.ದೇಸಾಯಿ 

| 1) ಮೇಲಾಧಿಕಾರಿಗಳು ಸೂಚಿಸಿದ ಯಾವುದೇ ಕೆಲಸಗಳ ನಿರ್ವಹಣೆ. 
ಆಕೃತಿ ರಚನಾಕಾರರು 

2) ಶೆಡ್ಯೂಲ್ ಆಫ್ ರೇಟ್ಟ ಬಗ್ಗೆ ಪತ್ರ ವ್ಯವಹಾರ , ಎಲ್ಲಾ ತಾಂತಿಕ 
ಸುತ್ತೋಲೆಗಳು/ ಆದೇಶಗಳ( ಸರ್ಕಾರ/ನಿಗಮದ ಹಾಗೂ ಇತರೆ ಆದೇಶಗಳ) 
ಕಡತ ನಿರ್ವಹಣೆ. 
3) ವಲಯದ ಎಲ್ಲಾ ಟೆಂಡರ ಬುಲೆಟಿನ್ ನಿರ್ವಹಣೆ. 
4) ಎಲ್ಲಾ ವಿಭಾಗಗಳಿಗೆ ಸಂಬಂಧಿಸಿದ ( General nature ) ಮನವಿಗಳ 
ನಿರ್ವಹಣೆ ಹಾಗೂ ಮೇಲಾಧಿಕಾರಿಗಳಿಗೆ ಸಲ್ಲಿಸುವದು. 
5) ಮಾಸಿಕ ಮಂಜೂರಾದ ಅಂದಾಜು ಮತ್ತು ಟೆಂಡರುಗಳ ಕೊಢೀಕರಣ 
ಹಾಗೂ ಅದರ ವಹಿ ನಿರ್ವಹಣೆ. 
6) ನೀರು ಬಳಕೆದಾರರ ಸಂಘಗಳ ಬಗ್ಗೆ ಪತ್ರ ವ್ಯವಹಾರ ಇತ್ಯಾದಿ. 
6) ವಲಯ ಕಚೇರಿಯ ಎಂ . ಎಂ . ಆರ್. ಸಭೆ ಮತ್ತು ನಡುವಳಿಗಳಿಗೆ ಎಇ- 3 
ಇವರಿಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸುವದು. 
7) ವಲಯಕ್ಕೆ ಸಂಬಂಧಿಸಿದಂತೆ 2701, 3054, Flood damage 
ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ Annual Works Programme ( AWP) 
ಗಳಿಗೆ ಅನುಮೋದನೆ / ಪತ್ರ ವ್ಯವಹಾರ, ಸಭೆ, ವಲಯದ ಅಧೀನದ ಎಲ್ಲಾ 
ವಿಭಾಗಗಳಿಗೆ ಸಂಬಂಧಿಸಿದಂತೆ ನೀರು ಎತ್ತುವ ಪರವಾನಿಗೆ (ಕುಡಿಯುವ 
ಹಾಗೂ ಔದ್ಯೋಗಿಕ). 
8) ಎಲ್ಲಾ ಮೈನರ್ ( 2701, 3054 ಇತ್ಯಾದಿ) ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ 
ಪ್ರಗತಿ ಪತ್ರಿಕೆ. 
9) 4701 AWP ಕಾರ್ಯಕ್ರಮ ಪಟ್ಟಿಗೆ ಎಇ - 2 ಇವರಿಗೆ ಸಹಾಯಕರಾಗಿ 

ಕಾರ್ಯ ನಿರ್ವಹಿಸುವದು. 
ಶ್ರೀ . ಎಂ . ವಿ .ಬಡಚಿ 

ಡಿಬಿ - 1 ( 1) ಮೇಲಾಧಿಕಾರಿಗಳು ಸೂಚಿಸಿದ ಯಾವುದೇ ಕೆಲಸಗಳ ನಿರ್ವಹಣೆ. 
ಆಕೃತಿ ರಚನಾಕಾರರು 

2) ಕಾಡಾ ಕೆಲಸಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪತ್ರ ವ್ಯವಹಾರ 
ನಿರ್ವಹಿಸುವದು. 
3) ಗ್ರಂಥಾಲಯದ ರಜಿಸ್ಟರ್ ( ತಾಂತಿಕ ) ನಿರ್ವಹಣೆ, ಹೊಸ ಪುಸ್ತಕಗಳು, 
ಕೈಪಿಡಿಗಳು, Codes ಇತ್ಯಾದಿಗಳನ್ನು ದೊರಕಿಸಿಕೊಳ್ಳುವದು. 
4) ಟೋಮೋಶೀಟಗಳ ನಿರ್ವಹಣೆ ಹಾಗೂ ಸಂರಕ್ಷಣೆ, ರೆಕಾರ್ಡ 
ಡಾಯಿಂಗಗಳ ನಿರ್ವಹಣೆ ಹಾಗೂ ಸಂರಕ್ಷಣೆ, ಆಣೆಕಟ್ಟು/ ವೀಯ‌ ನೀರು 
ಬಿಡುವದು , ನೀರಾವರಿ ಸಲಹಾ ಸಮನ್ವಯ ಸಮಿತಿ ಸಭೆ ಪತ. 
ವ್ಯವಹಾರ , Water Users Project level & Apex level federation 
ಇವುಗಳ ಬಗ್ಗೆ ಪತ್ರ ವ್ಯವಹಾರ, 


೩೬೮೩ 


ಅಧಿಕಾರ 


ಭಾಗ ೩ 

ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೩೧, ೨೦೧೩ 
| ಕ. ಸಂ . | ಅಧಿಕಾರಿ / ಸಿಬ್ಬಂದಿ ಹೆಸರು | ಪದನಾಮ 

ಕರ್ತವ್ಯಗಳು 
10 ಶ್ರೀ . ಆರ್. ವಿ. ಬಮ್ಮಿಗಟ್ಟಿ | ಎಎಸ್‌ಒ | 1) ನೀರಾವರಿಗೆ ಅಧಿಸೂಚಿತ ಕ್ಷೇತ್ರದ ಪ್ರಕಟಣೆ, ಋತುವಾರು, 
ಸಹಾಯಕ ಸಾಂಖ್ಯಿಕ ಅಧಿಕಾರಿ 

ತಾಲೂಕುವಾರು , ಜಿಲ್ಲಾವಾರು, ವಲಯವಾರು ನೀರಾವರಿಯಾದ ಕ್ಷೇತ್ರ 
ಹಾಗೂ ನೀರಿನ ಕರಾಕರಣೆ ವಿವರಗಳನ್ನು ಅಧೀಕ್ಷಕ ಇಂಜಿನೀಯರ, 
ಉಸ್ತುವಾರಿ ಮತ್ತು ಮೌಲ್ಯಮಾಪನ ಬೆಂಗಳೂರು ಇವರಿಗೆ ಕಳುಹಿಸುವದು . 
ಕೃಷಿ ಅಂಕಿ ಅಂಶಗಳ ಮಾಹಿತಿ ಸಲ್ಲಿಸುವದು. 
2) ಉದ್ಯೋಗ ಉತ್ಪತ್ತಿ ಕುರಿತು ವಾರ್ಷಿಕ ಕಾರ್ಯಕ್ರಮ ಹಾಗೂ ಕೋಡಿಕೃತ 
ಮಾಸಿಕ ವರದಿಯನ್ನು ಪ್ರತಿ ತಿಂಗಳು ನಿರ್ದೇಶಕರು, ಜನಶಕ್ತಿ ಹಾಗೂ 
ಉದ್ಯೋಗ ವಿಭಾಗ ಬೆಂಗಳೂರು ಇವರಿಗೆ ಕಳುಹಿಸುವದು. 
3) ಸೃಷ್ಟಿಸಲಾದ ನೀರಾವರಿ ಕ್ಷೇತ್ರ ಹಾಗೂ ಬಳಸಲಾದ ನೀರಾವರಿ ಕ್ಷೇತ್ರ 
ಹಾಗೂ ಗ್ಯಾಪ ಬಗ್ಗೆ ಹಾಗೂ ಮಳೆ ಅಂಕಿ ಅಂಶ ಗಳ ಕಡತ. 
4) ರಸ್ತೆ ಅಂಕಿ ಅಂಶಗಳು, ಸರ್ಕಾರದಿಂದ ನೀರಾವರಿ ರಸ್ತೆಗಳನ್ನು 
ಉನ್ನತೀಕರಿಸಿದಾಗ ಸಂಬಂಧಿಸಿದವರಿಗೆ ರಸ್ತೆಗಳನ್ನು ಹಸ್ತಾಂತರಿಸುವ ಬಗ್ಗೆ 
ಪತ್ರ ವ್ಯವಹಾರ. 
5) ನೀರು ಬಳಕೆದಾರರ ಸಹಕಾರಿ ಸಂಘಗಳಿಂದ ನಿಗಮಕ್ಕೆ ಸಂದಾ 
ಯವಾಗಬೇಕಾದ ನೀರಿನ ಕರದ ವಿವರಗಳನ್ನು ಹಾಗೂ ನೀರಾವರಿ ಯಿಂದ 
ಕ್ಷೇತ್ರ ವಿವರಗಳನ್ನು ಪ್ರಧಾನ ವ್ಯವಸ್ಥಾಪಕರು, ಕನೀನಿನಿ, ಬೆಂಗಳೂರು 
ಇವರಿಗೆ ಕಳುಹಿಸುವದು. 
6) Forwarding of infor-mation regarding Deplo -yment of Man 
power to the Director of Training, Nation Technical Man Power, 
Chennai. 

ಮೇಲಾಧಿಕಾರಿಗಳು ಸೂಚಿಸಿದ ಯಾವುದೇ ಕೆಲಸಗಳ ನಿರ್ವಹಣೆ. 
ಶೀ ಮತಿ. ಜಿ . ಜಿ. ಗುಡ್ಡದ 

ಟಿಆರ್ - 1 1) ಮಲಪ್ರಭಾ ಆಣೆಕಟ್ಟಿಗೆ ಸಂಬಂಧಿಸಿದಂತೆ ನೀರಿನ ಮಟ್ಟದ ರಜಿಸ್ಪರ 
ಅನುರೇಖಕರು 

ನಿರ್ವಹಣೆ . 
2) ನಕ್ಷೆಗಳ ತಯಾರಿಕೆ ಹಾಗೂ ಮುದಣೆ ತೆಗೆಯುವದು. 
3) ಬರಗಾಲ ಕಡತ ( ಎಲ್ಲಾ ವಿಭಾಗಗಳ ಸಹಿತ). 
4) ವಲಯದ ಅಡಿಯಲ್ಲಿ ಬರುವ ಎಲ್ಲಾ ಮನವಿಗಳ ಹಂತದ ಬಗ್ಗೆ ಪ್ರತಿ 
ವಿಷಯ ನಿರ್ವಾಹಕರಿಂದ ಮಾಹಿತಿ ಪಡೆದು ಮಾಸಿಕವಾಗಿ 
ಕೋಢಿಕರಿಸುವದು. 
5) ವಿಧಾನ ಸಭೆ / ವಿಧಾನ ಪರಿಷತ್ | ಲೋಕಸಭೆ / ರಾಜ್ಯಸಭೆ ಇವುಗಳ 
ಚು . ಗು . ಪ.ಗಳ ವಹಿ ನಿರ್ವಹಣೆ / ಚು . ಗು . ಪ.ಬಗ್ಗೆ ರೆಕಾರ್ಡ ನಿರ್ವಹಿಸುವದು 
ಮತ್ತು ಅವುಗಳ ವಿಲೇ ಬಗ್ಗೆ persue ಮಾಡುವದು. 
6) ತಾಂತ್ರಿಕ ಶಾಖೆಯ ಎಲ್ಲಾ ವಿಷಯ ನಿರ್ವಾಹಕರಿಗೆ ಬಂದ ಟಪಾಲುಗಳ 
ಬಗ್ಗೆ ಕಂಪೈಲೇಶನ್ ವಾರು ಪಟ್ಟಿ ತಯಾರಿಸಿ ನಿರ್ವಹಿಸುವದು. 
ಮೇಲಾಧಿಕಾರಿಗಳು ಸೂಚಿಸಿದ ಯಾವುದೇ ಕೆಲಸಗಳ ನಿರ್ವಹಣೆ. 


(જ 


ಹೆಸರು ಹಾಗೂ ಹುದ್ದೆ 


ಕೆಲಸದ ಹಂಚಿಕೆ 


ಕಂಪೈ 
ಲೇಶನ್ 


ಶ್ರೀ ವಿ. ವಿ. ಹದ್ದಿ, ಪ್ರದಶೆಸ., 


ಎಬಿ - 1 


1) ವಲಯದ ಯೋಜನೆಗಳ ಒಟ್ಟಾರೆ ಲೆಕ್ಕ ಪತ್ರದ ವಿಭಾಗವಾರು ಕೋಢಿಕೃತ 
ಮಾಹಿತಿಯನ್ನು ಇಡುವುದು. 
2) ತಾಂತ್ರಿಕ ಶಾಖೆಯಿಂದ ಹಾಗೂ ಆಡಳಿತ ಶಾಖೆಯಿಂದ ಪ್ರತಿವರ್ಷ ತಯಾರಿಸಲ್ಪಡುವ 
ಕಾಮಗಾರಿಗ ಆಯವ್ಯಯ /ಕಾರ್ಯಕ್ರಮ ಪಟ್ಟಿ (ಎಲ್ಲಾ ಶೀರ್ಷಿಕೆಯಡಿ) ಹಾಗೂ ಸಿಬ್ಬಂದಿ 
ವೆಚ್ಚದ ಆಯವ್ಯಯದನ್ವಯ ಒದಗಿಸಿದ ಅನುದಾನದ ಹಂಚಿಕೆ ಬಿಡುಗಡೆ ನಂತರ 
ಅವುಗಳ ವೆಚ್ಚಗಳ ನಿಯಂತ್ರಣ ಕುರಿತು ಮಾಹಿತಿ ಇಡುವುದು ಹಾಗೂ ಮಾಸಿಕ 
ಗ್ಯಾಂಟ್ ಔಟಲೇ ವಿವರ ಮುಖ್ಯ ಲೆಕ್ಕಾಧಿಕಾರಿಗಳಿಂದ ಪಡೆದು ಪೂರೈಸುವುದು. 
3) ಪ್ರತಿ ಮಾಹೆ ನಿಗಮದಿಂದ ವಿಭಾಗವಾರು ಹಣ ಬೇಡಿಕೆ ವಿವರ ಪಡೆದು 
ದಾಖಲಿಸುವುದು . 


೩೬೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೩ 


4) ಪ್ಯಾಕೇಜ್ ಕಾಮಗಾರಿ ಬಿಲ್ಲುಗಳ ಪರಿಶೀಲನೆ ಹಾಗೂ ಪಾವತಿಗೆ ಶಿಫಾರಸ್ಸು 
ಮಾಡುವುದು. 
5) ಭೂಸ್ವಾಧೀನ ಪಕರಣಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ತುರ್ತು ಹಣ 
ಬಿಡುಗಡೆಗೆ ಸಂಬಂಧಿಸಿದಂತೆ ಪತ್ರ ವ್ಯವಹಾರ . 
6) ಹಣ ಭರವಸೆ / ಬಿಡುಗಡೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಪತ್ರ ವ್ಯವಹಾರ. 
7) ಬ್ಯಾಂಕ್ ಗ್ಯಾರಂಟಿಗಳ ಬಗೆಗಿನ ಪತ್ರ ವ್ಯವಹಾರ, 
8) ಮಹಾಲೇಖಪಾಲರು, ಬೆಂಗಳೂರು ಇವರ ಅಡಿಟ್ ವರದಿಗಳಿಗೆ | 
ಅಷೋಪಿಯೇಷನ್ ಅಕೌಂಟ್ಸ್ ಹಾಗೂ ಡಾನ್ಸ್ ನೋಟ್ಸ್/ ಡಾಫ್ಟ್ ಪ್ಯಾರಾಗಳಿಗೆ 
ಸಂಬಂಧಿಸಿದಂತೆ ವ್ಯವಹರಿಸುವುದು. 
9) ವೃತ್ತ ಮತ್ತು ವಿಭಾಗ ಕಚೇರಿಗಳ ಆಂತರಿಕ ಲೆಕ್ಕ ಪರಿಶೋಧನಾ ವರದಿಗಳಿಗೆ 
ಅನುಪಾಲನೆ ಕುರಿತು . 
10) ಕೇಂದ್ರ ಕಚೇರಿಯಲ್ಲಿ ವಿವಿಧ ವಿಭಾಗಗಳ ಬೇಡಿಕೆಗಳನುಸಾರ ಖರೀದಿ ಸಮಿತಿಯಲ್ಲಿ 
ಮಂಜೂರಾತಿ ನೀಡಿದ ಸಾಮಾಗೀಗಳ ಖರೀದಿಗೆ ಅನುದಾನ ಬಿಡುಗಡೆಯ ಪತ 
ವ್ಯವಹಾರ. 
11) ವಿಭಾಗಗಳ ವಾರ್ಷಿಕ ಆಡಳಿತಾತ್ಮಕ ತಪಾಸಣೆಯಲ್ಲಿ ಲೆಕ್ಕ ಪತ್ರ ನಿರ್ವಹಣೆ ಬಗೆಗೆ 
ತಪಾಸಣೆ ಮಾಡಿ ವರದಿಸುವ ಕುರಿತು. 
12) ಕಾಮಗಾರಿಗೆ ಸಂಬಂಧಿಸಿದಂತಹ ಕಂಡಿಕೆಗಳಿಗೆ ಅಥವಾ ಇನ್ನಿತರೆ ಹಣಕಾಸು 
ವಿಷಯದಲ್ಲಿ ಮುಖ್ಯ ಇಂಜಿನೀಯರರವರು ಕೋರುವ ಸಲಹೆ, ಸೂಚನೆ, ಟಿಪ್ಪಣಿ 
ಒದಗಿಸುವ ಕುರಿತು. 


ಕೆಲಸದ ಹಂಚಿಕೆ 


છેતેવા 


ಹೆಸರು ಹಾಗೂ ಹುದ್ದೆ 
(ಶ್ರೀಯುತರು) 


ಕಂಪೈ 
ಲೇಶನ್ 


1 | ಬಸವರಾಜ. ಸಿ ., ದ್ವಿ . ದ . ಸ . 


ಸಿ - 1 


1) ಪ್ರಥಮ ದರ್ಜೆ ಉಗಾಣಪಾಲಕರು, ದ್ವಿತೀಯ ದರ್ಜೆ ಉಗಾಣಪಾಲಕ, ಲೆಕ್ಕ 
ಪರಿಶೋಧನಾಧಿಕಾರಿಗಳ, ಲೆಕ್ಕ ಅಧೀಕ್ಷಕರ, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ, ದ್ವಿತೀಯ 
ದರ್ಜೆ ಲೆಕ್ಕ ಸಹಾಯಕರ, ರೆವಿನ್ಯೂ ಇನ್ಸ್‌ಪೆಕ್ಟರ್‌, ರೆವೆನ್ಯೂ ಸರ್ವೆಯರ್‌ ರೆವಿನ್ನೂ 
ಸರ್ವೆಯರ್‌, ಪೋಲಿಸ್ ಸಿಬ್ಬಂದಿ, ವಸಾಹತು ಆಸ್ಪತ್ರೆ ಸಿಬ್ಬಂದಿ ಹಾಗೂ ಅನ್ಯ ಇಲಾಖೆ 
ಸಿಬ್ಬಂದಿಗಳ ಸೇವಾ ವಿಷಯಗಳ ನಿರ್ವಹಣೆ ಹಾಗೂ ಆಯಾ ವೃಂದಕ್ಕೆ ಸಂಬಂಧಿಸಿದ 
ಜಿ. ಪಿ .ಎಫ್. ಮುಂಗಡ , ವೈದ್ಯಕೀಯ ವೆಚ್ಚ , ಸ್ಥಿರಾಸ್ತಿ ಹಾಗೂ ಚರಾಸ್ತಿ ಖರೀದಿ / ವಿಲೆ 
ಮಂಜೂರಾತಿ ಹಾಗೂ ಪತ್ರ ವ್ಯವಹಾರ . 
2 ) ಇಲಾಖಾ ವೃಂದ & ನೇಮಕಾತಿ ನಿಯಮಗಳ ಕುರಿತು ಹಾಗೂ ಇಲಾಖಾ ಬೇರ್ಪಡೆ 
ಇತ್ಯಾದಿ ವಿಷಯಗಳ ಪತ್ರ ವ್ಯವಹಾರ. 
3) ಕಚೇರಿ ಹಾಗೂ ಸಿಬ್ಬಂದಿ ಮುಂದುವರಿಕೆಯ ಪ್ರಸ್ತಾವನೆ . 
4) ಯೋಜನಾ ಭತ್ಯೆ ಮಂಜೂರಾತಿಯ ಕುರಿತು ವಿಷಯ ನಿರ್ವಹಣೆ. 
5) ಹುದ್ದೆಗಳ ಸೃಜನೆ / ರದ್ದತಿ ಪ್ರಸ್ತಾವನೆಗಳು. 
6) ವಲಯದ ವಾರ್ಷಿಕ ಆಡಳಿತ ವರದಿ. 
7) ಕಾರ್ಯನಿರ್ವಾಹಕ ಇಂಜಿನೀಯರ್, ಮಂದಕಾನಿ .ವಿಭಾಗ ನಂ .1 , ರಾಮದುರ್ಗ ಇವರ 
ಹಾಗೂ ಅಧೀನ ಉಪವಿಭಾಗಗಳ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರ 
ದಿನಚರಿ ಪರಿಶೀಲನೆ. 
8) ನಗದು ಶಾಖೆ ( ಸಿ -8) ಇವರೊಂದಿಗೆ ಸಹವರ್ತಿಯಾಗಿ ಕರ್ತವ್ಯ ನಿರ್ವಹಿಸುವದು ಮತ್ತು 
ಮೇಲಾಧಿಕಾರಿಗಳು ನಿರ್ದೇಶಿಸಿದ ಕೆಲಸಗಳು. 
1) ವಲಯ ಹಾಗೂ ಅಧೀನ ಕಚೇರಿ ಅಧಿಕಾರಿ / ಸಿಬ್ಬಂದಿಗಳ ಕಾರ್ಯ ನಿರ್ವಹಣಾ 
ವರದಿಗಳ ನಿರ್ವಹಣೆ. 
2) ಸಹಾಯಕ ಇಂಜಿನೀಯರುಗಳ ಸೇವಾ ವಿಷಯಗಳ ನಿರ್ವಹಣೆ ಹಾಗೂ ಸದರಿ ವೃಂದಕ್ಕೆ 
ಸಂಬಂದಿಸಿದ ಜಿಪಿಎಫ್ ಮುಂಗಡ, ವೈದ್ಯಕೀಯ ವೆಚ್ಚ, ಸ್ಥಿರಾಸ್ತಿ ಹಾಗೂ ಚರಾಸ್ತಿ ಖರೀದಿ | 
ವಿಲೆ ಮಂಜೂರಾತಿ ಹಾಗೂ ಪತ್ರ ವ್ಯವಹಾರ . 
3) ವಲಯದ ಹಾಗೂ ಅಧೀನ ಕಚೇರಿ ಅಧಿಕಾರಿ / ಸಿಬ್ಬಂದಿಗಳ ಆಸ್ತಿ ಮತ್ತು ಹೊಣೆ ಪಟ್ಟಿ 
ನಿರ್ವಹಣೆ. 


2 | ಎಸ್. ಪಿ.ಕರ್ಜಗಿ, ಪ . ದ. ಸ. 


ಸಿ - 2 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೩೧, ೨೦೧೩ 


೩೬೮೫ 


ಕೆಲಸದ ಹಂಚಿಕೆ 


છેતેવા 


ಹೆಸರು ಹಾಗೂ ಹುದ್ದೆ 
(ಶ್ರೀಯುತರು) 


ಕಂಪೈ 
ಲೇಶನ್ 


4) ವಲಯದ ಎಲ್ಲಾ ವೃಂದದ ಅಧಿಕಾರಿ / ಸಿಬ್ಬಂದಿಯವರ ಇಲಾಖಾ ವಿಚಾರಣೆ ಮತ್ತು ಶಿಸ್ತು 
ಪಕರಣಗಳು . 


ಶ್ರೀಮತಿ ಎಚ್. ಎಂ . 

ಕೋಲಾರ , | ಸಿ -3 
ಪ . ದ. ಸ . 


5) ಅಪಘಾತ & ಕಳುವಿನ ಪ್ರಕರಣಗಳು / ನ್ಯಾಯಾಲಯ ಪಕರಣಗಳು. 
6) ಗುತ್ತಿಗೆದಾರರ ಸಿದ್ದಿಲ್ ದಾವಾ ಪಕರಣಗಳು. 
7) ಶಿಸ್ತು ಪ್ರಕರಣಗಳಿಗೆ ಸಂಬಂದಿಸಿದಂತೆ ನಿವೃತ್ತ ಅಧಿಕಾರಿ / ಸಿಬ್ಬಂದಿಗಳ ನ್ಯಾಯಾಲಯ 
ಪಕರಣಗಳು. 
8) ಗುತ್ತಿಗೆದಾರರ ರಹಸ್ಯ ವರದಿ & ಇತರೆ ಪತ್ರ ವ್ಯವಹಾರ. 
9) ನಿಗಮದ ವಕೀಲರನ್ನು ನೇಮಿಸುವ ಬಗ್ಗೆ ಪತ್ರ ವ್ಯವಹಾರ. 
10) ಅಪೆಂಟಿಸ್ ಅಭ್ಯರ್ಥಿಗಳ ನೇಮಕಾತಿ ಹಾಗೂ ತರಬೇತಿ ಕುರಿತು ಪತ್ರ ವ್ಯವಹಾರ . 
11 ) ಕಾರ್ಯನಿರ್ವಾಹಕ ಇಂಜಿನೀಯರ್, ಮಎಕಾನಿ ವಿಭಾಗ ನಂ .2 , ನವಿಲುತೀರ್ಥ ಇವರ 
ಹಾಗೂ ಅಧೀನ ಉಪವಿಭಾಗಗಳ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರ 
ದಿನಚರಿ ಪರಿಶೀಲನೆ ಮತ್ತು ಮೇಲಾಧಿಕಾರಿಗಳು ನಿರ್ದೇಶಿಸಿದ ಕೆಲಸಗಳು. 
1) ದ್ವಿ. ದ. ಸ. ಸಿಬ್ಬಂದಿಗಳ ಸೇವಾ ವಿಷಯಗಳ ನಿರ್ವಹಣೆ & ಪತ್ರ ವ್ಯವಹಾರ ಹಾಗೂ 
ಸದರಿ ವೃಂದಕ್ಕೆ ಸಂಬಂಧಿಸಿದ ಜಿಪಿಎಫ್ ಮುಂಗಡ, ವೈದ್ಯಕೀಯ ವೆಚ್ಚ, ಸ್ಥಿರಾಸ್ತಿ ಹಾಗೂ 
ಚರಾಸ್ತಿ ಖರೀದಿ / ಎಲೆ ಮಂಜೂರಾತಿ ಹಾಗೂ ಪತ್ರ ವ್ಯವಹಾರ. 
2) ವಲಯಕ್ಕೆ ಸಂಬಂಧಿಸಿದಂತೆ ತರಬೇತಿ / ಪಶಸ್ತಿ / ಇತರೆ ಇಲಾಖೆಗಳಿಗೆ ಅಧಿಕಾರಿ/ ಸಿಬ್ಬಂದಿ 
ನಿಯೋಜನೆ ಕುರಿತು ಪತ್ರ ವ್ಯವಹಾರ. 
3) ಕಾರ್ಯನಿರ್ವಾಹಕ ಇಂಜಿನೀಯರ್, ಮಎಕಾನಿ ವಿಭಾಗ ನಂ .3, ಬದಾಮಿ ಇವರ 
ಹಾಗೂ ಅಧೀನ ಉಪವಿಭಾಗಗಳ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರ 
ದಿನಚರಿ ಪರಿಶೀಲನೆ. 
4) ವಾರ್ಷಿಕ ಆಡಳಿತ ತಪಾಸಣೆ ಕಡತ ನಿರ್ವಹಣೆ. 
5) ಧಾರವಾಡ ನೀರಾವರಿ ಕಾಲೋನಿಯ ವಸತಿ ಗೃಹಗಳ ಹಂಚಿಕೆ ಕುರಿತು ಪತ್ರ ವ್ಯವಹಾರ. 
6) ವಲಯ ಕಚೇರಿಗೆ ಸಂಬಂದಿಸಿದಂತೆ ಚುನಾವಣೆ, ಗಣತಿ ಇತ್ಯಾದಿ ವಿಷಯಗಳ ಬಗ್ಗೆ 
ಕೋರಲಾದ ಮಾಹಿತಿ ಒದಗಿಸುವದು ಮತ್ತು ಮೇಲಾಧಿಕಾರಿಗಳು ನಿರ್ದೇಶಿಸಿದ 
ಕೆಲಸಗಳು. 
1) ದಿನಗೂಲಿಯಿಂದ / ವರ್ಕಚಾರ್ಜದಿಂದ ಕಮಬದ್ದಗೊಂಡು ಸೂಪರ್‌ನ್ಯೂಮರರಿ 
ಹುದ್ದೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ನೌಕರರು ನಿಧನರಾದ ಅನುಕಂಪ ನೇಮಕಾತಿ 
ಪಕರಣಗಳು. 
2) ದಿನಗೂಲಿ, ಕಾರ್ಯಬೃತ ಹಾಗೂ ಸೂಪರ್‌ನ್ಯೂಮರರಿ ಹುದ್ದೆಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಎಲ್ಲಾ ವೃಂದದ ಸಿಬ್ಬಂದಿಗಳ ಸೇವಾ ವಿಷಯಗಳ ನಿರ್ವಹಣೆ ಹಾಗೂ 
ಆಯಾ ವೃಂದಕ್ಕೆ ಸಂಬಂದಿಸಿದ ಜಿಪಿಎಫ್ ಮುಂಗಡ, ವೈದ್ಯಕೀಯ ವೆಚ್ಚ, ಸ್ಥಿರಾಸ್ತಿ ಹಾಗೂ 
ಚರಾಸ್ತಿ ಖರೀದಿ / ವಿಲೆ ಮಂಜೂರಾತಿ ಹಾಗೂ ಪತ್ರ ವ್ಯವಹಾರ. 
3) ಅಧೀಕ್ಷಕ, ಪದಸ ಸೇವಾ ವಿಷಯಗಳ ನಿರ್ವಹಣೆ ಹಾಗೂ ಆಯಾ ವೃಂದಕ್ಕೆ ಸಂಬಂದಿಸಿದ 
ಜಿಪಿಎಫ್ ಮುಂಗಡ, ವೈದ್ಯಕೀಯ ವೆಚ್ಚ, ಸ್ಥಿರಾಸ್ತಿ ಹಾಗೂ ಚರಾಸ್ತಿ ಖರೀದಿ / ವಿಲೆ 
ಮಂಜೂರಾತಿ ಹಾಗೂ ಪತ್ರ ವ್ಯವಹಾರ . 
4) ದಿನಗೂಲಿ ನೌಕರರ ನ್ಯಾಯಾಲಯ ಪ್ರಕರಣಗಳು. 
5) ದಿನಗೂಲಿ ಕಾರ್ಯಬೃತ ಹಾಗೂ ಸೂಪರ್‌ನ್ಯೂಮರರಿ ನೌಕರರ ನಿಯತಕಾಲಿಕಗಳು . 
6) ಕಾರ್ಯನಿರ್ವಾಹಕ ಇಂಜಿನೀಯರ್, ಮಬಕಾನಿ ವಿಭಾಗ ನಂ .4 , ನವಲಗುಂದ ಇವರ 
ಹಾಗೂ ಅಧೀನ ಉಪವಿಭಾಗಗಳ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರ 
ದಿನಚರಿ ಪರಿಶೀಲನೆ. 
7) ಕಾರ್ಯನಿರ್ವಾಹಕ ಇಂಜಿನೀಯರ್, ಕಳಸಾ ನಾಲಾ ಯೋಜನಾ ವಿಭಾಗ, ಖಾನಾಪೂರ 
ಇವರ ಹಾಗೂ ಅಧೀನ ಉಪವಿಭಾಗಗಳ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರ 
ದಿನಚರಿ ಪರಿಶೀಲನೆ ಮತ್ತು ಮೇಲಾಧಿಕಾರಿಗಳು ನಿರ್ದೇಶಿಸಿದ ಕೆಲಸಗಳು . 


4 | ಪಿ. ಶಂಕಯ್ಯ , ದ್ವಿ. ದ.ಸ. 


ಸಿ - 4 


೩೬೮೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೩೧, ೨೦೧೩ 


ಭಾಗ ೩ 


m) 


ಕಂಪೈ 


ಕೆಲಸದ ಹಂಚಿಕೆ 


ಹೆಸರು ಹಾಗೂ ಹುದ್ದೆ 
(ಶೀಯುತರು ) 


ಲೇಶನ್ 


5 | ಬಿ . ಎಸ್ .ಕಾಜಗಾರ, ಪದಸ 


ಸಿ - 5 


6 | ಎಂ. ಎಂ. ನಾಯಿಕ, ದ್ವಿದಸ 


| ಸಿ-6 


1) ಮಂಜೂರಾದ ಹುದ್ದೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅಧಿಕಾರಿ/ ನೌಕರರು ನಿಧನರಾದ 
ಅನುಕಂಪ ನೇಮಕಾತಿ ಪ್ರಕರಣಗಳು . 
2) ಆಕೃತಿ ರಚನಾಕಾರ, ಅನುರೇಖಕ, ನೀಲಿ ಮುದಣಕಾರ, ಫೋಟೋಗ್ರಾಫರ್ , ಶೀಘ್ರಲಿಪಿಗಾರ 
ಹಾಗೂ ಬೆರಳಚ್ಚುಗಾರರ ಸಿಬ್ಬಂದಿಗಳ ಸೇವಾ ವಿಷಯಗಳ ನಿರ್ವಹಣೆ ಹಾಗೂ ಆಯಾ 
ವೃಂದಕ್ಕೆ ಸಂಬಂದಿಸಿದ ಜಿಪಿಎಫ್ ಮುಂಗಡ, ವೈದ್ಯಕೀಯ ವೆಚ್ಚ, ಸ್ಥಿರಾಸ್ತಿ ಹಾಗೂ ಚರಾಸ್ತಿ 
ಖರೀದಿ / ವಿಲೆ ಮಂಜೂರಾತಿ ಹಾಗೂ ಪತ್ರ ವ್ಯವಹಾರ. 
3) ವಲಯ ಕಚೇರಿಯ ನೌಕರರ ಪಿಂಚಣಿ ಪಸ್ತಾವನೆಗಳು. 
4) ಮಾಸಿಕ & ತ್ರೈಮಾಸಿಕ ಪಿಂಚಣಿ ನಿಯತಕಾಲಿಕ. 
5) ಮಾಹಿತಿ ಹಕ್ಕು ಅಧಿನಿಯಮದಡಿಯಲ್ಲಿ ಕೋರಲಾದ ವಿಷಯಗಳ ನಿರ್ವಹಣೆ & ಪತ 
ವ್ಯವಹಾರ . 
6) ಮಾನವ ಸಂಪನ್ಮೂಲ ದತ್ತಾಂಶ (HRD ) ನಿರ್ವಹಣೆ. 
7) ವಲಯ ಕಚೇರಿ ಅಧಿಕಾರಿ / ಸಿಬ್ಬಂದಿಗಳ ಸಾಂದರ್ಭಿಕ ರಜೆ | ವಿಶೇಷ ಸಾಂದರ್ಭಿಕ ರಜೆ 
ಮಂಜೂರಾತಿ. 
8 ) ಅಧೀಕ್ಷಕ ಇಂಜಿನೀಯರ್, ಮಂದಕಾನಿ. ವೃತ್ತ, ನವಿಲುತೀರ್ಥ ಇವರ ಸಾಂದರ್ಭಿಕ ರಜೆ 
ಮಂಜೂರಾತಿ. 
9) ಅಧೀಕ್ಷಕ ಇಂಜಿನೀಯರ್, ಮಎದಕಾನಿ. ವೃತ್ತ, ನವಿಲುತೀರ್ಥ ಇವರ ದಿನಚರಿ ಪರಿಶೀಲನೆ. 
10) ಕಾರ್ಯನಿರ್ವಾಹಕ ಇಂಜಿನೀಯರ್, ಮಬದಕಾನಿ. ವಿಭಾಗ ನಂ .3, ಬ್ಯಾಹಟ್ಟಿ ಇವರ 
ಹಾಗೂ ಅಧೀನ ಉಪವಿಭಾಗಗಳ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರ 
ದಿನಚರಿ ಪರಿಶೀಲನೆ ಮತ್ತು ಮೇಲಾಧಿಕಾರಿಗಳು ನಿರ್ದೇಶಿಸಿದ ಕೆಲಸಗಳು . 
| 1) ವಲಯ ಕಚೇರಿ ಎಲ್ಲಾ ಅಧಿಕಾರಿ/ಸಿಬ್ಬಂದಿಗಳ ಸೇವಾ ಪುಸ್ತಕಗಳ / ಸೇವಾ 
ವಿಷಯಗಳ ನಿರ್ವಹಣೆ, ಜಿಪಿಎಫ್ ಮುಂಗಡ, ವೈದ್ಯಕೀಯ ವೆಚ್ಚ, ಸ್ಥಿರಾಸ್ತಿ ಹಾಗೂ ಚರಾಸ್ತಿ 
ಖರೀದಿ / ಎಲೆ ಮಂಜೂರಾತಿ ಹಾಗೂ ಪತ್ರ ವ್ಯವಹಾರ. 
2) ವಲಯ ಹಾಗೂ ಅಧೀನದ ಎಲ್ಲಾ ಪತ್ರಾಂಕಿತ ಅಧಿಕಾರಿಗಳು / ಸ. ಇಂ .ವಿಭಾಗ - 2 / ಕಿರಿಯ 
ಇಂಜಿನೀಯರುಗಳ ಸೇವಾ ವಿಷಯಗಳ ನಿರ್ವಹಣೆ ಹಾಗೂ ಆಯಾ ವೃಂದಕ್ಕೆ ಸಂಬಂಧಿಸಿದ 
ಜಿಪಿಎಫ್ ಮುಂಗಡ, ವೈದ್ಯಕೀಯ ವೆಚ್ಚ, ಸ್ಥಿರಾಸ್ತಿ ಹಾಗೂ ಚರಾಸ್ತಿ ಖರೀದಿ/ ವಿಲೆ 
ಮಂಜೂರಾತಿ ಹಾಗೂ ಪತ್ರ ವ್ಯವಹಾರ. 
3) ಉಪವಿಭಾಗಗಳ ಕಚೇರಿಗಳ ಕಾರ್ಯಭಾರ ಹಂಚಿಕೆ / ವಲಯದ ಕಾಮಗಾರಿಗಳ ಮರು 
ಹಂಚಿಕೆ ಹಾಗೂ ವಲಯ ಕಚೇರಿಯ ಎಲ್ಲಾ ಶಾಖೆಗಳ ಸಿಬ್ಬಂದಿಗಳ ಕೆಲಸ ಹಂಚಿಕೆ ಮತ್ತು 
ಮೇಲಾಧಿಕಾರಿಗಳು ನಿರ್ದೇಶಿಸಿದ ಎಲ್ಲಾ ಕೆಲಸಗಳು . 
1) ವಲಯ ಕಚೇರಿಯ ಉಗ್ರಾಣ ಶಾಖೆಯ ಪಭಾರ. 
2) ಉಗ್ರಾಣ ಸಾಮಗ್ರಿಗಳ ಖರೀದಿ ಮಂಜೂರಾತಿ ಪ್ರಸ್ತಾವನೆ ಪ್ರಕರಣಗಳು. 
3) ಅಧೀನ ಕಚೇರಿಗಳಿಗೆ ಬಾಡಿಗೆ ಆಧಾರದ ಮೇಲೆ ವಾಹನಗಳನ್ನು ಪಡೆಯುವ ಬಗ್ಗೆ ಪತ್ರ 
ವ್ಯವಹಾರ. 
4 ) ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಭೂಮಿ / ಕಟ್ಟಡ ಹಸ್ತಾಂತರ 
ಪಕರಣಗಳು. 
5 ) ಕಟ್ಟಡಗಳ ಬಾಡಿಗೆ ಮಂಜೂರಾತಿ ಮತ್ತು ಮೇಲಾಧಿಕಾರಿಗಳು ನಿರ್ದೇಶಿಸಿದ ಎಲ್ಲಾ 
ಕೆಲಸಗಳು. 
1) ವಲಯ ಕಚೇರಿಯ ನಗದು ಶಾಖೆಯ ಪ್ರಭಾರ. 
2) ಪ್ರವಾಸ ಭತ್ಯೆ ಬಿಲ್ಲನ್ನು ಹೊರತುಪಡಿಸಿ ಎಲ್ಲಾ ತರಹದ ಬಿಲ್ಲುಗಳ ತಯಾರಿಕೆ / ಪರಿಶೀಲನೆ 
ಹಾಗೂ ಎಲ್ಲಾ ಬಿಲ್ಲುಗಳನ್ನು ಪಾಸು ಮಾಡುವುದು. 
3) ನಗದು ಪುಸ್ತಕ ನಿರ್ವಹಣೆ. 
4) ಸಾದಿಲ್ವಾರು ವಹಿ ಹಾಗೂ ರೆಮಿಟನ್ಸಸ್ ವಹಿ ಹಾಗೂ ವೇತನದಲ್ಲಿ ಕಡಿತ 


7 | ಬಿ . ಎಸ್ .ಕಾಜಗಾರ, ಪದಸ 


ಸಿ - 7 


8 


| 


ವಿ.ಕೆ. ಅರ್ಕಸಾಲಿ, ಪದಸ. 


ಸಿ - 8 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೩೧, ೨೦೧೩ 


೩೬೮೭ 


બ 


8 


10 | 


ಶಾಖೆ 


ಹೆಸರು ಹಾಗೂ ಹುದ್ದೆ ಕಂಪೆ 

ಕೆಲಸದ ಹಂಚಿಕೆ 
(ಶ್ರೀಯುತರು) ಲೇಶನ್ 

5) ಹಬ್ಬದ ಮುಂಗಡ ಮಂಜೂರಾತಿ. 
6) ವಲಯ ಕಚೇರಿಯ ವೆಚ್ಚವನ್ನು ಕನೀನಿನಿ, ಕೇಂದ್ರ ಕಚೇರಿ, ಧಾರವಾಡದಲ್ಲಿ 
ಗಣಕೀಕರಣಗೊಳಿಸುವುದು. 
7) ವಲಯದ Establishment ವಾರ್ಷಿಕ ಆಯ -ವ್ಯಯ ಅಂದಾಜು ಪತಿಕೆ ತಯಾರಿಕೆ ಮತ್ತು 
ಕೊಢೀಕರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು.ಸದರಿ ಪಭಾರವನ್ನು ಸಿ -1 ಇವರೊಂದಿಗೆ 

ಸಹವರ್ತಿಯಾಗಿ ನಿರ್ವಹಿಸುವುದು ಮತ್ತು ಮೇಲಾಧಿಕಾರಿಗಳು ನಿರ್ದೇಶಿಸಿದ ಎಲ್ಲಾ ಕೆಲಸಗಳು. 
9 | ಶ್ರೀಮತಿ ಎಸ್. ಆರ್. 

ಸಿ - 9 | 

1) ವಾಹನ ಚಾಲಕ, ಅಟೆಂಡರ ಹಾಗೂ ಡಿ ಗ್ರೂಪ್ ಸಿಬ್ಬಂದಿಗಳ ಸೇವಾ ವಿಷಯಗಳ 
ಎಲಿಗಾರ ದ್ವಿ . ದ. ಸ. 

ನಿರ್ವಹಣೆ & ಪತ್ರ ವ್ಯವಹಾರ ಹಾಗೂ ಆಯಾ ವೃಂದಕ್ಕೆ ಸಂಬಂಧಿಸಿದ ಜಿಪಿಎಫ್ 
ಮುಂಗಡ, ವೈದ್ಯಕೀಯ ವೆಚ್ಚ, ಸ್ಥಿರಾಸ್ತಿ ಹಾಗೂ ಚರಾಸ್ತಿ ಖರೀದಿ / ಎಲೆ ಮಂಜೂರಾತಿ ಹಾಗೂ 
ಪತ್ರ ವ್ಯವಹಾರ. 
2) ಆಡಳಿತ ಶಾಖೆಯ ಎಲ್ಲಾ ಮಾಸಿಕ ತ್ರೈಮಾಸಿಕ / ಅರ್ಧ ವಾರ್ಷಿಕ / ವಾರ್ಷಿಕ / ದೈವಾರ್ಷಿಕ 
ನಿಯತಕಾಲಿಕ ವರದಿಗಳು . 
3) ಕಾರ್ಯನಿರ್ವಾಹಕ ಇಂಜಿನೀಯರ್, ಕನೀನಿನಿ, ಮಬದಕಾನಿ .ವಿಭಾಗ ನಂ .1, ನರಗುಂದ 
ಇವರ ಹಾಗೂ ಅಧೀನ ಉಪವಿಭಾಗಗಳ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರ 
ದಿನಚರಿ ಪರಿಶೀಲನೆ . 
4) ವಲಯದ ಎಲ್ಲಾ ವೃಂದದ ಅಧಿಕಾರಿ / ನೌಕರರ ಸೇವಾ ವಿವರಗಳನ್ನು ಕೊ 

ಮೇಲಾಧಿಕಾರಿಗಳಿಗೆ ಸಲ್ಲಿಸುವದು ಮತ್ತು ಮೇಲಾಧಿಕಾರಿಗಳು ನಿರ್ದೇಶಿಸಿದ ಕೆಲಸಗಳು . 
( ಶ್ರೀಮತಿ ಎಸ್ . ಆರ್. 

ಸಿ -10 

( 1) ವಲಯ ಕಚೇರಿ ಅಧಿಕಾರಿ / ಸಿಬ್ಬಂದಿಗಳ ಪ್ರವಾಸ ಭತ್ಯೆ ಬಿಲ್ಲುಗಳ ತಯಾರಿಕೆ. 
ಎಲಿಗಾರ ದ್ವಿ.ದ.ಸ. 

ಆವಕ 

( 2) ವಲಯ ಕಚೇರಿಯ ಆವಕ ಶಾಖೆಯ ನಿರ್ವಹಣೆ. 
3) ಕಾರ್ಯನಿರ್ವಾಹಕ ಇಂಜಿನೀಯರ್, ಕನೀನಿನಿ, ಕಾ & ಯಾ ವಿಭಾಗ , ನವಿಲುತೀರ್ಥ 
ಇವರ ಹಾಗೂ ಅಧೀನ ಉಪವಿಭಾಗಗಳ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರ 
ದಿನಚರಿ ಪರಿಶೀಲನೆ. 
4) ಕಾರ್ಯನಿರ್ವಾಹಕ ಇಂಜಿನೀಯರ್, ಕನೀನಿನಿ , ಮಬದಕಾನಿ.ವಿಭಾಗ ನಂ .5 ,ರೋಣ ಇವರ 
ಹಾಗೂ ಅಧೀನ ಉಪವಿಭಾಗಗಳ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರ 

ದಿನಚರಿ ಪರಿಶೀಲನೆ, ಮತ್ತು ಮೇಲಾಧಿಕಾರಿಗಳು ನಿರ್ದೇಶಿಸಿದ ಕೆಲಸಗಳು . 
ಶೀ ಎಸ್ . ಎನ್.ಕುಲಕರ್ಣಿ ಸಿ - 11 | 1) ವಲಯ ಕಚೇರಿಯ ಜಾವಕ ( ರವಾನೆ) ಶಾಖೆಯ ನಿರ್ವಹಣೆ. 

ಜಾವಕ 

2 ) ವಲಯ ಕಚೇರಿಯ ರೆಕಾರ್ಡ ಶಾಖೆಯ ನಿರ್ವಹಣೆ ಮತ್ತು ಮೇಲಾಧಿಕಾರಿಗಳು 
ಶಾಖೆ 

ನಿರ್ದೇಶಿಸಿದ ಎಲ್ಲಾ ಕೆಲಸಗಳು. 
ಶ್ರೀಮತಿ: ಟಿ . ಡಿ . ಬಾಡಕರ, ಸ್ಟೆನೋ | 1) ಮುಖ್ಯ ಇಂಜಿನೀಯರ್‌ರವರ ದಿನಚರಿ ತಯಾರಿಸುವದು ಹಾಗೂ ವಾಹನದ ಲಾಗ್ ಬುಕ್ 
ಶೀಘಲಿಪಿಗಾರ್ತಿ 

ನಿರ್ವಹಿಸುವದು. 
2) ಮುಖ್ಯ ಇಂಜಿನೀಯರ್ ರವರ ಪ್ರವಾಸ ಕಾರ್ಯಕ್ರಮ ಪಟ್ಟಿ ಪರಿವೀಕ್ಷಣಾ ವರದಿ 
ಹಾಗೂ ಸಭೆಯ ನಡುವಳಿಗಳ ನಿರ್ವಹಣೆ. 
3) ವಲಯ ಕಚೇರಿಯ ದೂರವಾಣಿ ಸಂ :2740591 / 2447793 ಹಾಗೂ ಫ್ಯಾಕ್ ಯಂತದ 

ನಿರ್ವಹಣೆ ಮತ್ತು ಮೇಲಾಧಿಕಾರಿಗಳು ನಿರ್ದೇಶಿಸಿದ ಎಲ್ಲಾ ಕೆಲಸಗಳು. 
|| ನಿರ್ಣಯ ತೆಗೆದುಕೊಳ್ಳುವಲ್ಲಿ ಪಾಲಿಸಬೇಕಾದ ವಿಧಿ ವಿಧಾನಗಳು ಪರಿವೀಕ್ಷಣ ಮತ್ತು ಜವಾಬ್ದಾರಿ ವಿವರಗಳು : 

ಕಚೇರಿಯಲ್ಲಿ ಇಲಾಖಾ ನೌಕರರಿಗೆ ಸಂಬಂಧಿಸಿದ ನಿರ್ಣಯ ತೆಗೆದುಕೊಳ್ಳುವುದು ಮೇಲಾಧಿಕಾರಿಗಳಿಂದ ಹಾಗೂ ಸಾರ್ವಜನಿಕರಿಂದ 
(ರೈತರಿಂದ) ಯಾವುದೇ ಪತ್ರ ವ್ಯವಹಾರ ಸೀಕ್ರತಿ ರಜಿಸರ ಮೂಲಕ ಕಚೇರಿಯ ವಿಷಯ ನಿರ್ವಾಹಕರ 
ಅವಶ್ಯವಿದ್ದಲ್ಲಿ ಹೊಸ ಕಡತ ತೆರೆದು ಅಥವಾ ಇರುವ ಕಡತದಲ್ಲಿಯೇ ಪ್ರಸ್ತಾವನೆಯನ್ನು ಕಚೇರಿ ಟಿಪ್ಪಣೆಯೊಂದಿಗೆ ಮುಖ್ಯ ಇಂಜಿನೀಯರ್‌ರವರಿಗೆ 
ಮಂಡಿಸಲಾಗುತ್ತದೆ. ಮುಖ್ಯ ಇಂಜಿನೀಯರ್‌ರವರು ತಮಗೆ ಪ್ರತ್ಯಾಯೋಜಿಸಲಾದ ಅಧಿಕಾರದನ್ವಯ ಪ್ರಸ್ತಾವನೆಯ ಬಗ್ಗೆ ಕೈಕೊಳ್ಳಬೇಕಾದ ಅನುಕ್ರಮದ 
ಬಗ್ಗೆ ನಿರ್ಣಯಿಸುವದು ಅಗತ್ಯವಿದ್ದಲ್ಲಿ ಅನುಮೋದನೆಗಾಗಿ ಕಡತವನ್ನು ಮೇಲಾಧಿಕಾರಿಗಳಾದ ವ್ಯವಸ್ಥಾಪಕ ನಿರ್ದೇಶಕರು, ಕನೀನಿನಿ, ಬೆಂಗಳೂರು ಇವರಿಗೆ 
ಸಲ್ಲಿಸಲಾಗುವುದು ಮತ್ತು ಅವರ ನಿರ್ದೇಶನದಂತೆ ಕಮ ಕೈಕೊಳ್ಳುವುದು. 


೩೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

ಭಾಗ ೩ 
IV . ಕರ್ತವ್ಯ ನಿರ್ವಹಣೆಯಲ್ಲಿ ಅಳವಡಿಸಿಕೊಂಡಿರುವ ಸೂತಗಳು ವಿಧಿವಿಧಾನಗಳು. 
ಮುಖ್ಯ ಇಂಜಿನೀಯರ್‌ರು 

ಸರ್ಕಾರದಿಂದ ಪದತ್ತವಾದ ಅಧಿಕಾರದಂತೆ ಹಾಗೂ ಕರ್ನಾಟಕ ನೀರಾವರಿ ನಿಗಮ ನಿಯಮದ 

ಆರ್ಥಿಕ ಅಧಿಕಾರ ಪತ್ಯಾಯೋಜನೆ ಯಂತೆ ಕರ್ತವ್ಯಗಳನ್ನು ಆಧ್ಯತೆ ಮೇರೆಗೆ ನಿರ್ವಹಿಸುವುದು. 
ಉಪ - ಮುಖ್ಯ ಇಂಜಿನೀಯರ್‌ರು | ಸರ್ಕಾರದಿಂದ ಪದತ್ತವಾದ ಅಧಿಕಾರದಂತೆ ಹಾಗೂ ಕರ್ನಾಟಕ ನೀರಾವರಿ ನಿಗಮ ನಿಯಮದ 

ಆರ್ಥಿಕ ಅಧಿಕಾರ ಪತ್ಯಾಯೋಜನೆ ಯಂತೆ ಕರ್ತವ್ಯಗಳನ್ನು ಆಧ್ಯತೆ ಮೇರೆಗೆ ನಿರ್ವಹಿಸುವುದು 

ಹಾಗೂ ಮುಖ್ಯ ಇಂಜಿನೀಯರ್‌ರವರಿಗೆ ತಾಂತ್ರಿಕ ಸಹಾಯಕರಾಗಿ ನೆರವು ನೀಡುವುದು. 
ತಾಂತ್ರಿಕ ಸಹಾಯಕರು 

ಮುಖ್ಯ ಇಂಜಿನೀಯರ್‌ರಿಗೆ ತಾಂತ್ರಿಕ ಸಹಾಯಕರಾಗಿ ತಾಂತ್ರಿಕ ಸಲಹೆ ನೀಡುವುದು. 
ನಿಬಂಧಕರು 

ಸರ್ಕಾರದ ಆದೇಶ ಮತ್ತು ನಿಯಮಾವಳಿಗಳ ಪ್ರಕಾರ ಕಾರ್ಯ ನಿರ್ವಹಿಸಲು ವಿಷಯ 
ನಿರ್ವಾಹಕರಿಗೆ ನಿರ್ದೇಶನ ನೀಡಿ ಕಚೇರಿಯಲ್ಲಿ ಆಡಳಿತಾತ್ಮಕ ಕೆಲಸಗಳು ಸುಗಮವಾಗಿ | 

ನಡೆಯುವಂತೆ ನೋಡಿಕೊಳ್ಳುವುದು . 
ಲೆಕ್ಕ ಪರಿಶೋಧನಾಧಿಕಾರಿಗಳು ವಿಭಾಗ ಕಚೇರಿಯಿಂದ ಸ್ವೀಕರಿಸಲಾದ ಕಾಮಗಾರಿ ಬಿಲ್ಲುಗಳ ಲೆಕ್ಕ ಪರಿಶೋಧನೆ ಮಾಡಿ ನಿಗಮ 

ಕೇಂದ್ರ ಕಚೇರಿಗೆ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಲು ಕಮ ಕೈಕೊಳ್ಳುವುದು. 
ಅಧೀಕ್ಷಕರು 

ಸಿಬ್ಬಂದಿಗಳು ಮಂಡಿಸುವ ಕಡತಗಳ ಪರಿಶೀಲನೆ ಅಭಿಪ್ರಾಯ ಮಂಡಿಸಿ ಸಲಹೆ ಸೂಚನೆ, 

ವಿಚಾರಣೆ ಮತ್ತು ಆದೇಶ ಪಾಲನೆ. 
ಸಹಾಯಕ ಇಂಜಿನೀಯರರು 

ನೀರಾವರಿ ಯೋಜನೆಯ ಕಾಮಗಾರಿಗಳ ಅಂದಾಜು ಪತ್ರಿಕೆಗಳ ಪರಿಶೀಲನೆ , ಟೆಂಡರ್ 
ಪಕಿಯೆಗಳಿಗೆ ನಿಯಮಾನುಸಾರ ಅನುಮೋದನೆ ನೀಡುವ ಮತ್ತು ಮೇಲಾಧಿಕಾರಿಗಳಿಗೆ ಶಿಫಾರಸ್ಸು 

ಮಾಡಿ ಪಸ್ತಾವನೆ ಸಲ್ಲಿಸಲು ಮುಖ್ಯ ಇಂಜಿನೀಯರ್‌ರವರಿಗೆ ಕಡತವನ್ನು ಮಂಡಿಸುವುದು. 
ಕಿರಿಯ ಇಂಜಿನೀಯರರು 

ನೀರಾವರಿ ಯೋಜನೆಯ ಕಾಮಗಾರಿಗಳ ಅಂದಾಜು ಪತ್ರಿಕೆಗಳ ಪರಿಶೀಲನೆ, ಟೆಂಡರ್ 
ಪಕಿಯೆಗಳಿಗೆ ನಿಯಮಾನುಸಾರ ಅನುಮೋದನೆ ನೀಡುವ ಮತ್ತು ಮೇಲಾಧಿಕಾರಿಗಳಿಗೆ ಶಿಫಾರಸ್ಸು 

ಮಾಡಿ ಪಸ್ತಾವನೆ ಸಲ್ಲಿಸಲು ಮುಖ್ಯ ಇಂಜಿನೀಯರ್‌ರವರಿಗೆ ಕಡತವನ್ನು ಮಂಡಿಸುವುದು. 
ಪಥಮ ದರ್ಜೆ ಸಹಾಯಕರು ಕಡತ ಸ್ವೀಕೃತಿಗಳನ್ನು ಮಂಡಿಸಲು 5 ದಿನಗಳವರೆಗೆ ಕಾಲಾವಕಾಶ ( ಕೈಪಿಡಿಯಂತೆ) ಹಾಗೂ 

ವಹಿಸಿದ ಕರ್ತವ್ಯಗಳನ್ನು ಆಯಾ ದಿನವೇ ಅಥವಾ ಮರುದಿನವೇ ಆಧ್ಯತೆಯ ಮೇರೆಗೆ 

ನಿರ್ವಹಿಸತಕ್ಕದ್ದು. 
ದ್ವಿತೀಯ ದರ್ಜೆ ಸಹಾಯಕರು | ಕಡತ ಸ್ವೀಕೃತಿಗಳನ್ನು ಮಂಡಿಸಲು 5 ದಿನಗಳವರೆಗೆ ಕಾಲಾವಕಾಶ (ಕೈಪಿಡಿಯಂತೆ ) ಹಾಗೂ 

ವಹಿಸಿದ ಕರ್ತವ್ಯಗಳನ್ನು ಆಯಾ ದಿನವೇ ಅಥವಾ ಮರುದಿನವೇ ಆಧ್ಯತೆಯ ಮೇರೆಗೆ 

ನಿರ್ವಹಿಸತಕ್ಕದ್ದು. 
ಬೆರಳಚ್ಚುಗಾರ 

ಶಾಖೆಯಲ್ಲಿ ನಿರ್ವಹಿಸಬೇಕಾದ ( ಬೆರಳಚ್ಚಿಸುವ) ಗಣಕೀಕರಣ ಮಾಡುವ ಕೆಲಸವನ್ನು ಆ ದಿನವೇ 

ಅಥವಾ ಮರು ದಿನವೇ ನಿರ್ವಹಿಸತಕ್ಕದ್ದು. 
ವಾಹನ ಚಾಲಕ 

ವಾಹನ ಚಾಲನೆ, ವಾಹನ ರಿಪೇರಿ ಮಾಡಿಸಿ ಸುಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳುವದು. 
ಡಿ ದರ್ಜೆ ನೌಕರರು 

ತಮಗೆ ವಹಿಸಲಾದ ನಿರ್ವಹಿಸಬೇಕಾದ ಕೆಲಸವನ್ನು ತಕ್ಷಣ ನಿರ್ವಹಿಸುವುದು. 
V . ಕಚೇರಿಯಲ್ಲಿನ ನೌಕರರು ಕಾರ್ಯಗಳ ನಿರ್ವಹಣೆಗೆ ಬಳಸುತ್ತಿರುವ ನಿಯಮಗಳು, ನಿಬಂಧನೆಗಳು , ಸೂಚನೆಗಳು, ಕೈಪಿಡಿಗಳು , ದಾಖಲೆಗಳು : 

1) ಕಚೇರಿ ಕಾರ್ಯ ವಿಧಾನ ಕೈಪಿಡಿ. 
2) ಕರ್ನಾಟಕ ನಾಗರೀಕ ಸಏವಾ ನಿಯಮಾವಳಿಗಳು 1957. 
3) ಕರ್ನಾಟಕ ಆರ್ಥಿಕ ಸಂಹಿತೆ 1963. 
4) ಕರ್ನಾಟಕ ಖಜಾನೆ ಸಂಹಿತೆ 1958. 
5) ಪಿ. ಡಬ್ಲೂ . ಡಿ. ಡಿ -ಕೋಡ್ ಸಂಪುಟ | ||. 
6) ಪಿ . ಡಬ್ಲೂ . ಡಿ. ಎ -ಕೋಡ್ ಸಂಪುಟ | ೩ || 
7) ಸ್ಕೋರ್ ಮ್ಯಾನುವಲ್. 
8) ಕರ್ನಾಟಕ ಇರಿಗೇಶನ್‌ ಆ್ಯ . 
9 ) ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957. 
10) ಕರ್ನಾಟಕ ನಾಗರೀಕ ಸೇವಾ ( ನಡತೆ ) ನಿಯಮಗಳು 1966. 


11) ಮಾಹಿತಿ ಹಕ್ಕು ಅಧಿನಿಯಮ 2005 . 


12 ) ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕ ಅಧಿನಿಯಮ 2000. 
13) ಸಾದಿಲ್ವರು ವೆಚ್ಚ ಕೈಪಿಡಿ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

೩೬೮೯ 
14) ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಹೊರಡಿಸಿದ ಆದೇಶಗಳು ಅಧಿಸೂಚನೆ ಇತ್ಯಾದಿ. 

15 ) ಕರ್ನಾಟಕ ನೀರಾವರಿ ನಿಗಮದ ಆರ್ಥಿಕ ಅಧಿಕಾರ ಪತ್ಯಾಯೋಜನೆ. 
VI. ಸಂಸ್ಥೆಯು ಹೊಂದಿರುವ ಅಥವಾ ಸಂಸ್ಥೆಯ ಸ್ವಾಧೀನದಲ್ಲಿರುವ ದಸ್ತಾವೇಜುಗಳ ವಿವರಗಳು. 
ದಸ್ತಾವೇಜುಗಳ ವಿವರಗಳು: 

1) ಸೇವಾ ಪುಸ್ತಕಗಳು (ಗೂಪ್- ಬಿ , ಸಿ, ಡಿ ನೌಕರರಿಗೆ ಸಂಬಂದಿಸಿದ್ದು). 
2) ಸಾಮಾನ್ಯ ಸ್ವೀಕೃತಿ ವಹಿ. 
3) ರವಾನೆ ವಹಿ. 
4) ಸ್ಟಾಂಪ ವಹಿ 
5) ನಗದು ಪುಸ್ತಕ. 
6) ಹಾಜರಿ ಪುಸ್ತಕ. 
7) ಡಿ. ಸಿ. ಬಿಲ್ಲುಗಳ ವಹಿ. 

ನಗದೀಕರಣ ಪುಸ್ತಕ . 
9) ವೇತನ ಪಾವತಿ ವಹಿ . 
10) ಕಚೇರಿ ಆದೇಶ ವಹಿ 
11) ಕಚೇರಿ ಪೀಠೋಪಕರಣಗಳ & ಇತರೆ ಸಾಮಗಿಗಳ ( ಟಿ & ಪಿ) ವಹಿ . 
12 ) ರೆಮಿಟನ್ಸ್ ವಹಿ. 

13 ) ಲಾಗ್ ಪುಸ್ತಕಗಳು. 
VI. ಕಾರ್ಯ ನೀತಿಯನ್ನು ರೂಪಿಸಲು ಅಥವಾ ಅನುಷ್ಠಾನಗೊಳಿಸುವ ಬಗ್ಗೆ : 

ವಲಯ ಕಚೇರಿಯಲ್ಲಿ ನಿಯಮಗಳು ಮತ್ತು ನಿಬಂಧನೆಗಳನ್ವಯ ಸೇವಾ ವಿಷಯಗಳು, ಆರ್ಥಿಕ ವಿಷಯಗಳು ( AWP) ಹಾಗೂ ನೀರಾವರಿ 
ಯೋಜನೆಗಳ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಬಗ್ಗೆ ಎಂ . ಎಂ . ಆರ್ . ಸಭೆಯಲ್ಲಿ ಸಮಾಲೋಚಿಸಲಾಗುವದು ಹಾಗೂ ಕಾಮಗಾರಿಗಳ ಪರಿವೀಕ್ಷಣೆ ನಡೆಸಿ 
ಪಗತಿ ಕುರಿತು ನಿರ್ದೇಶನ ನೀಡುವುದು . 

1) ಅಧೀನ ಕಚೇರಿಗಳಿಂದ ವರದಿ ಪಡೆಯಲು ಕಾಲಾವಧಿ ನಿಗದಿಪಡಿಸುವುದು . 
2) ನೀರಾವರಿ ಯೋಜನೆಗಳ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಗೆ ಸಭೆಗಳನ್ನು ಏರ್ಪಡಿಸುವುದು. 

3) ಪಾರದರ್ಶಕ ಅನುಷ್ಠಾನ. 
VIM, ಸಲಹೆಗಳನ್ನು ಪಡೆಯುವ ಸಂಬಂಧದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಇರುವಂತೆ ಸೂಚಿಸಿರುವ ಮಂಡಳಿಗಳು ಪರಿಷ್ಕತ ಸಮಿತಿಗಳು ಮತ್ತು 
ಇತರೆ ಸಂಸ್ಥೆಗಳ ಪಟ್ಟಿ ಮತ್ತು ಇವುಗಳು ನಡೆಸುವ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವೇ ಅಥವಾ ಅಂತಹ ಸಭೆಯ ನಡುವಳಿಕೆಗಳು ಸಾರ್ವಜನಿಕರಿಗೆ 
ಲಭ್ಯವಿರುವುದೇ ? 

ಈ ಕಚೇರಿ ವ್ಯಾಪ್ತಿಯಲ್ಲಿ ಬರುವದಿಲ್ಲ. 
IX. ಕಚೇರಿ ಅಧಿಕಾರಿಗಳ ಮತ್ತು ನೌಕರ ನಿರ್ದೇಶಿಕೆ 

ಮುಖ್ಯ ಇಂಜಿನೀಯರರಯ ಸಂಸ್ಥೆಯ ಮುಖ್ಯಸ್ಥರಾಗಿದ್ದು ಕಚೇರಿ ಮುಖ್ಯಸ್ಥರಿಗೆ ಸರ್ಕಾರ | ಕರ್ನಾಟಕ ನೀರಾವರಿ ನಿಗಮ ನೀಡಿದ ಹಕ್ಕು 
ಬಾಧ್ಯತೆಗಳಿಗೆ ಅನುಗುಣವಾಗಿ ಕರ್ತವ್ಯ ನಿರ್ವಹಣೆ. 
X ಕಚೇರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಪಟ್ಟಿ ಮತ್ತು ಕಚೇರಿ ಪತಿಯೊಬ್ಬ ವರ್ಗದವರು ಪಡೆಯುವ ಪ್ರತಿ ತಿಂಗಳ ಮಾಸಿಕ ವೇತನ. 


ಖಾಲಿ 


ಮಂಜೂರಾದ 


ಕ . ಸಂ . 


ಹುದ್ದೆಯ ಹೆಸರು 


ಕಾರ್ಯ 
ನಿರ್ವಹಿಸುತ್ತಿರುವ 
ಹುದ್ದೆಗಳ ಸಂಖ್ಯೆ. 


ಹುದ್ದೆಗಳ 


ಹುದ್ದೆ. 


ಸಂಖ್ಯೆ . 


ಮುಖ್ಯ ಇಂಜಿನೀಯರರು 


ಉಪ ಮುಖ್ಯ ಇಂಜಿನೀಯರ್ 


ತಾಂತ್ರಿಕ ಸಹಾಯಕರು 


ನಿಬಂಧಕರು 
_ 5 | ಲೆಕ್ಕ ಪರಿಶೋಧನಾಧಿಕಾರಿಗಳು 

ಸಹಾಯಕ ಇಂಜಿನೀಯರರು 


೩೬೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


ಭಾಗ ೩ 


ಕಾರ್ಯ 


ಖಾಲಿ 


ಕ . ಸಂ . 


ಹುದ್ದೆಯ ಹೆಸರು 


ಮಂಜೂರಾದ 
ಹುದ್ದೆ. 


ನಿರ್ವಹಿಸುತ್ತಿರುವ 
ಹುದ್ದೆಗಳ ಸಂಖ್ಯೆ. 


ಹುದ್ದೆಗಳ 
ಸಂಖ್ಯೆ. 


7 | ಕಿರಿಯ ಇಂಜಿನೀಯರರು 


2 


8 


. 


ಆಕೃತಿ ರಚನಾಕಾರರು 


ಸಹಾಯಕ ಸಾಂಖ್ಯಿಕ ಅಧಿಕಾರಿ 


10 


ಅಧೀಕ್ಷಕರು 

ಶೀಘ್ರಲಿಪಿಗಾರರು 
12 | ಪಥಮ ದರ್ಜೆ ಲೆಕ್ಕಸಹಾಯಕರು 


ಪಥಮ ದರ್ಜೆ ಸಹಾಯಕರು 


14 


ದ್ವಿತೀಯ ದರ್ಜೆ ಸಹಾಯಕರು 
15 | ಟೀಸರ್ 


ಬೆರಳಚ್ಚುಗಾರರು 


17 


ವಾಹನ ಚಾಲಕರು 


ಅನುಚರ ( ಅಟೆಂಡರ್) 
19 | ಜವಾನರು 


20 


ಕಾವಲುಗಾರ 


49 


21 | ಸ್ವೀಪರ 

ಒಟ್ಟು | 53 
:: ದಿನಾಂಕ 31 /12 / 2012 ರಲ್ಲಿದ್ದಂತೆ ಅಧಿಕಾರಿ / ಸಿಬ್ಬಂದಿಗಳ ವೇತನ ವಿವರ : 
ಅಸಂ. ಸಿಬ್ಬಂದಿ ಹೆಸರು (ಶ್ರೀಯುತರು) 

ಹುದ್ದೆ 

ವೇತನ ಶ್ರೇಣಿ 


ವೇತನ 


ಡಿ. ಎಸ್. ಮದ್ದಿ 


ಉ . ಮು . ಇಂ . 


36800 - 53850 


44250 


ಪಿ . ವಿ.ಕುಲಕರ್ಣಿ 


ತಾಂ . ಸ . 


28100 -50100 


50100 + 6450 


ಎನ್.ಎಫ್. ಜಾನ್ವೇಕರ | 


ತಾಂ . ಸ. 


28100 - 50100 | 


50100 + 7650 


ಜಿ . ಬಿ .ಕಲ್ಲನಗೌಡರ 


ತಾಂ . ಸ . 


28100 - 50100 


50100 + 6450 


| ಎಸ್. ವಿ. ಸಂಕನೂರ 


ತಾಂ . ಸ. 


28100 - 50100 | 


50100 + 5100 


6 


|| ಎಸ್ . ಜಿ.ಕಂಬಾಳಿಮಠ 


ಎ. ಓ . 


22800 - 43200 


28100 


ಜಿ.ಎಸ್. ನೆಗಳೂರ 


ನಿಬಂಧಕರು 


21600 - 40050 


35400 


ಶೀಮತಿ ಡಿ . ಆರ್. ಮನಗೂಳಿ 


ಸ. ಇ೦ . 


28100 -50100 . 


45300 


ಎಂ . ಎಸ್ . ಬಿಸನಾಳ 


ಸ. ಇಂ . 


22800 - 43200 


29600 


ಎಸ್ . ಎಂ . ಮುರನಾಳ 


ಸ. ಇಂ . 


22800 - 43200 


29600 


ಎಸ್ .ಎಸ್. ಮಂಜಿನಾಳ 


ಸ . ಇ೦. 


22800 - 43200 


29600 


ಬಿ.ಎಚ್. ಬುಳ್ಳಾಪೂರ 


ಸ. ಇಂ. 


ಸ . ಇಂ . 


22800 - 43200 


28800 


_ 13 | 


ಕು : ಮಂಜುಳಾ.ಎಸ್. ಪಾಟೀಲ 


ಸ. ಇಂ . 


22800 - 43200 


27400 


ಭಾಗ ೩ 


೩೬೯೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೩೧, ೨೦೧೩ 
- ಸಿಬ್ಬಂದಿ ಹೆಸರು (ಶ್ರೀಯುತರು) 

ಹುದ್ದೆ 

ವೇತನ ಶ್ರೇಣಿ 


ಅಸಂ. 


ವೇತನ 


14 


ಆರ್.ರಾಜಕುಮಾರ 


ಸ . ಇಂ . 


22800 - 43200 


27400 


ಎಚ್. ಜಿ .ಕುಲಕರ್ಣಿ 


ಕಿ. ಇಂ . 


22800 - 43200 


33600 


ವಿ. ಬಿ. ದೇಸಾಯಿ 


ಡಿ . ಎಂ . 


17650 - 32000 


31200 


ಡಿ . ಎಂ . 


16000 - 29600 


21600 


ಎಂ . ವಿ .ಬಡಚಿ 
ಆರ್‌. ವಿ.ಬಮ್ಮಿಗಟ್ಟಿ 


ಎ . ಎಸ್ . ಓ . 


20000 - 36300 


23400 


ಸಿ.ಎಚ್ . ಹುಣಸಿಕಟ್ಟಿ 


ಅಧೀಕ್ಷಕರು 


20000 -36300 


29600 


ಕೆ . ಮಧುಸೂಧನರಾವ್ 


ಅಧೀಕ್ಷಕರು 


20000 - 36300 


28800 


21 | ಸಿ. ಪಿ. ಬೆಟದೂರ 


ಶೀಘಲಿಪಿಗಾರರು 


17650 - 32000 


26000 


ಶೀಮತಿ: ಟಿ . ಡಿ . ಬಾಡಕರ 


ಶೀಘ್ರಲಿಪಿಗಾರರು 


17650 - 32000 


22800 


ವಿ. ವಿ. ಹದ್ದಿ 


ಪದಲೆಸ 


14550- 26700 


20500 


ಎಸ್ . ಪಿ .ಕರ್ಜಗಿ 


ಪದಸ 


17650 - 32000 


27400 


ಶೀಮತಿ: ಎಂ .ಎಚ್.ಕೋಲ್ದಾರ್ 


ಪದಸ 


14550 - 26700 


24600 


ಬಿ . ಎಸ್ .ಕಾಜಗಾರ 


ಪದಸ 


14550 - 26700 


18550 


ಶ್ರೀಮತಿ.ಎಸ್ . ಪಿ . ಫತ್ತೇಪೂರ 


ಪದಸ 


14550 - 26700 


18100 


ವಿ .ಕೆ. ಅರ್ಕಸಾಲಿ 


ಪದಸ 


14550 - 26700 


17650 


ಶೀಮತಿ: ಎಸ್ . ಆರ್ . ಯಲಿಗಾರ 


ದ್ವಿದಸ 


14550 - 26700 


21000 


ಎಂ . ಎಂ .ನಾಯಕ 


ದ್ವಿದಸ 


13600 - 26000 


18550 


ಪಿ. ಶಂಕ್ರಯ್ಯ 


ದ್ವಿದಸ 


13600 - 26000 


17650 


ಎಂ . ಎಂ . ಆಲಮಶೆಟ್ಟಿ 


ದ್ವಿದಸ 


12500 - 24000 


16800 


ಬಸವರಾಜ 


ದ್ವಿದಸ 


11600 - 21000 


13900 


ಶ್ರೀಮತಿ: ಜಿ. ಜಿ.ಗುಡ್ಡದ 


ಟೇಸರ್‌ 


14550 - 26700 


22200 


ಶೀಮತಿ: ನಳಿನಿ ಪ್ರತಿನಿಧಿ 


ಬೆರಳಚ್ಚುಗಾರರು 


14550 -26700 


26000 


ಎಂ . ಜಿ .ಕಮ್ಮಾರ 


ಬೆರಳಚ್ಚುಗಾರರು 


14550 - 26700 


21000 


ಶೀಮತಿ: ಇರುವಂತಿಕಾಬಾಯಿ. ಜಿ . 


ಬೆರಳಚ್ಚುಗಾರರು 


13600 -26000 


20000 


ಎಂ . ಎಂ . ಹಲೀಮನವರ 


ಬೆರಳಚ್ಚುಗಾರರು 


13600 - 26000 


19000 


ರವಿಕುಮಾರ. ಆರ್‌. ಹಜೇರಿ 


ವಾಹನ ಚಾಲಕ 


13600 - 26000 


17650 


ಎಸ್ . ಎನ್.ಕುಲಕರ್ಣಿ 


ಅಟೆಂಡರ್ 


11600 - 21000 


18100 . 


ಎನ್. ಜಿ .ಉಗರಗೋಳ 


ಜವಾನ 


11000 - 19000 


18100 


ಎಸ್ .ಎಸ್ .ಸೇತಸನದಿ 


ಜವಾನ 


11000 - 19000 


18100 


ಎಂ .ಆಯ್.ರಾಹುತ್‌ 


ಜವಾನ 


11000 - 19000 


17200 


೩೬೯೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೩೧, ೨೦೧೩ 


ಭಾಗ ೩ 


ಅಸಂ. 


ಸಿಬ್ಬಂದಿ ಹೆಸರು (ಶ್ರೀಯುತರು ) 


ಹುದ್ದೆ 


ವೇತನ ಶ್ರೇಣಿ 


ವೇತನ 


43 


ಶೀಮತಿ: ಎಸ್. ವಿ .ಪದಕಿ 


ಜವಾನ 


11000 - 19000 


14550 


ಶೀಮತಿ:ಆರ್.ಎಚ್.ಕರಿಭಾವಿ 


ಜವಾನ 


11000 - 19000 


13600 


ಬಿ . ವಿ. ಬೆಂಡಿಗೇರಿ 


ಜವಾನ 


10400 - 16400 


13300 


46 | ಎಫ್.ಎಚ್.ನಾಯ್ಕರ 


ಜವಾನ 


11000 - 19000 


13600 


ಶೀಮತಿ:ಸಿ. ಬಿ.ಕರಿಗೌಡರ 


ಜವಾನ 


11000 - 19000 


13600 


48 | ರಾಜೇಸಾಬ . ಬಿ. ಮುಲ್ಲಾ 

ಕಾವಲುಗಾರ 9600 - 14550 

9800 
XI, ಯೋಜನೆಗಳ ವಿವರಗಳು ವಾಸ್ತವಿಕ ವೆಚ್ಚಗಳ ಬಟವಾಡೆ ಮಾಡಿದ ವರದಿಗಳನ್ನೊಳಗೊಂಡಂತೆ ಪತಿ ಸಂಸ್ಥೆಗೆ ಹಂಚಿಕೆ ಮಾಡಿದ ಆಯವ್ಯಯ . 

:: ವಿವಿಧ ಲೆಕ್ಕ ಶೀರ್ಷಿಕೆಗಳಡಿಯಲ್ಲಿ ಆಯವ್ಯಯದ ವಿವರ ಪಟ್ಟಿ. 
2012 -13ನೇ ಸಾಲಿಗೆ 

ಮಾರ್ಚ 2013ರ ವರೆಗೆ ಖರ್ಚು 
ಲೆಕ್ಕ ಶೀರ್ಷಿಕೆಗಳ ವಿವರ ಬಿಡುಗಡೆಯಾದ ಅನುದಾನ 

ವೆಚ್ಚದ ವಿವರ ರೂ . ಲಕ್ಷಗಳಲ್ಲಿ. 
ರೂ . ಲಕ್ಷಗಳಲ್ಲಿ 


8(d 


4701 


205 . 78 


201. 05 


XII. ಕಚೇರಿಯಲ್ಲಿ ಸಹಾಯ ಧನ ನೀಡುವ ಕಾರ್ಯಕ್ರಮಗಳ ವಿವರಣಾ ವಿವರ ಮತ್ತು ಅದಕ್ಕೆ ಒದಗಿಸಲಾದ ಅನುದಾನ ಹಾಗೂ ಫಲಾನುಭವಿಗಳ ವಿವರಗಳು . 


ಈ ಕಚೇರಿಯಲ್ಲಿ ಯಾವುದೇ ಸಹಾಯ ಧನ ಕಾರ್ಯಕ್ರಮಗಳು ಜಾರಿಗೊಳಿಸಿರುವುದಿಲ್ಲ. 


XII ರಿಯಾಯತಿಗಳು ಅಪ್ಪಣೆ ಪತ್ರಗಳು ಅಥವಾ ಅಧಿಕಾರ ಪತ್ರ ಮಂಜೂರಾತಿಗಳನ್ನು ಪಡೆದವರ ವಿವರಗಳು. 

ಸಂಸ್ಥೆಯಲ್ಲಿ ಯಾವುದೇ ಸಹಾಯ ಧನ ಕಾರ್ಯಗಳನ್ನು ಜಾರಿಗೊಳಿಸುತ್ತಿರುವುದಿಲ್ಲ. 
XIV . ಲಭ್ಯವಿರುವ ಅಥವಾ ಹೊಂದಿರುವ ವಿದ್ಯುನ್ಮಾನರೂಪಕ್ಕೆ ಪರಿವರ್ತಿಸಿರುವ ಮಾಹಿತಿಗೆ ಸಂಬಂಧಿಸಿದ ವಿವರ. 

ಸಧ್ಯಕ್ಕೆ ಲಭ್ಯವಿರುವುದಿಲ್ಲ. 
XV . ಗ್ರಂಥಾಲಯವನ್ನು ಸಾರ್ವಜನಿಕರ ಬಳಕೆಗೆ ನಿರ್ವಹಿಸಿದ್ದಲ್ಲಿ ಗ್ರಂಥಾಲಯವು ಅಥವಾ ವಾಚನಾಲಯವು ಕಾರ್ಯ ನಿರ್ವಹಿಸುವ ಸಮಯ ಹಾಗೂ 
ಸಾರ್ವಜನಿಕರಿಗೆ ಮಾಹಿತಿಯನ್ನು ಪಡೆಯಲು ಇರುವ ಅನುಕೂಲತೆಗಳ ವಿವರ . 

ಸಾರ್ವಜನಿಕರ ಬಳಕೆಗೆ ಗ್ರಂಥಾಲಯವು ಲಭ್ಯವಿರುವುದಿಲ್ಲ. ಮಾಹಿತಿಯನ್ನು ಪಡೆಯಲು ಮುಖ್ಯ ಇಂಜಿನೀಯರರು, ಮಲಪ್ರಭಾ ಯೋಜನಾ 
ವಲಯ , ಧಾರವಾಡ ಇವರಿಗೆ ಅರ್ಜಿ ನೀಡುವುದು ಅಥವಾ ಕಚೇರಿ ವೇಳೆಯಲ್ಲಿ ಮೇಲ್ಕಂಡ ಅಧಿಕಾರಿಗಳ ದೂರವಾಣಿ ಸಂಖ್ಯೆ 0836 - 2447793 ಗೆ . 


ಸಂಪರ್ಕಿಸುವುದು. 


XVI, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಹುದ್ದೆ ಹಾಗೂ ಇತರ ವಿವರಗಳು. 


ದೂರವಾಣಿ ಸಂಖ್ಯೆ 


ಸಾರ್ವಜನಿಕ ಮಾಹಿತಿ ಅಧಿಕಾರಿಯ 

ಹೆಸರು & ಪದನಾಮ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹೆಸರು 

ಪದನಾಮ 


ಶ್ರೀ ಎಸ್.ಎ.ಸುಲಗಂಟೆ, ಮುಖ್ಯ | ಶ್ರೀ ಡಿ.ಎಸ್.ಮದ್ದಿ, ಉಪ ಮುಖ್ಯ ಇಂಜಿನೀಯರ್, | 0836 -2447793 
ಇಂಜಿನೀಯರ್,( ಪ) ಕನೀನಿನಿ, ಮುಖ್ಯ ಇಂಜಿನೀಯರ್ ರವರ ಕಚೇರಿ, ಕನೀನಿನಿ , 
ಮಲಪ್ರಭಾ ಯೋಜನಾ ವಲಯ, ಮಲಪ್ರಭಾ ಯೋಜನಾ ವಲಯ , ಧಾರವಾಡ. 
ಧಾರವಾಡ. 


PD111 


ಮುಖ್ಯ ಇಂಜಿನೀಯರ್ 
ಕನೀನಿನಿ , ಮಲಪ್ರಭಾ ಯೋಜನಾ ವಲಯ, ಧಾರವಾಡ. 


SC .5 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

೩೬೯೩ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಸಂಖ್ಯೆ: ಆಕುಕ 47 ಪಿಐಎಂ 2013 ಬೆಂಗಳೂರು, ದಿನಾಂಕ: 11 - 09 -2013 

ಅಧಿಸೂಚನೆ 
ಆಯುಷ್ ಇಲಾಖೆಯಲ್ಲಿ ವೈದ್ಯಾಧಿಕಾರಿ ದರ್ಜೆ - I(ಹೋಮಿಯೋಪತಿ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 01. 01.2013ರಲ್ಲಿದ್ದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 47 ಪಿಐಎಂ 2013 
ದಿನಾಂಕ:14.02 . 2013ರಲ್ಲಿ ಪ್ರಕಟಿಸಿ , ಬಾಧಿತರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. ಆದರೆ, ಸದರಿ ತಾತ್ಕಾಲಿಕ ಪಟ್ಟಿ ಪ್ರಕಟಣೆಗೆ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. 
ಆದುದರಿಂದ, ವೈದ್ಯಾಧಿಕಾರಿ ದರ್ಜೆ -I(ಹೋಮಿಯೋಪತಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ:01.01. 2013ರಲ್ಲಿರುವಂತೆ ಸಿದ್ಧಪಡಿಸಿ ಅನುಬಂಧದಲ್ಲಿ ಇದರೊಂದಿಗೆ ಲಗತ್ತಿಸಿ ಅಂತಿಮವಾಗಿ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಎನ್. ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ) 
ದಿನಾಂಕ: 01 - 01 - 2013 ರಲ್ಲಿರುವಂತೆ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿ ದರ್ಜೆ- 1 (ಹೋಮಿಯೋಪತಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿ. 
ನೇರ ನೇಮಕಾತಿ/ 

ಸೇವೆಗೆ ಸೇರಿದ | ನೈಜವಾಗಿ ಮುಂಬಡ್ತಿ | ನೇಮಕಾತಿ/ ಜೇಷ್ಠತೆಗೆ 
ವೈದ್ಯಾಧಿಕಾರಿಯವರ ಹೆಸರು ಜನ್ಮ ದಿನಾಂಕ 

ಷರಾ 
ಮುಂಬಡ್ತಿ/ ಇತರೆ 

ದಿನಾಂಕ | ಹೊಂದಿದ ದಿನಾಂಕ ನೈಜವಾದ ಅರ್ಹತಾ ದಿನಾಂಕ 


೫) 


1 


. 


ಡಾ | ಆರ್.ಶಾಂತಕುಮಾರಿ 


ನೇರನೇಮಕಾತಿ 


20 - 09 - 1953 


| 04 - 07 - 1986 


13 - 04 - 1989 


ದಿನಾಂಕ: 01.12.1975ರಿಂದ ಸ್ಥಳೀಯ ಅಭ್ಯರ್ಥಿಯಾಗಿ 
ಕಾರ್ಯ ನಿರ್ವಹಿಸುತ್ತಿದ್ದ ಇವರು ದಿನಾಂಕ: 
04.07.1986 ರಿಂದ ಇವರ ಸೇವೆಯನ್ನು ವೈದ್ಯರು 
ದರ್ಜೆ -2 ( ಹೋ ) ಹುದ್ದೆಯಲ್ಲಿ ಕ್ರಮಬದ್ಧಗೊಳಿಸಿದೆ. 
ನಂತರ , ವೈದ್ಯರು ದರ್ಜೆ - I( ಹೋ ) ಹುದ್ದೆಗೆ 
ನೇರನೇಮಕಾತಿ ಮೂಲಕ ನೇಮಕ ಗೊಂಡಿರುತ್ತಾರೆ. 


ಡಾ ||ಎಸ್.ರಮೇಶ್ 


ಮುಂಬಡ್ತಿ 


18 - 12 - 1954 


| 04 - 07 - 1986 


11 - 06 - 2003 


11 - 06 - 2003 


ಡಾlಯಡ್ರಾಮಿ ಜಿ . ಜಿ . 


01 - 06 - 1958 


| 04 - 09 - 1995 


20 - 05 - 2003 


20 - 05 - 2003 


ಡಾ ||ಸಿ . ಬಿ .ನಂಜರಾಜು 


21 - 07 - 1960 | 


20 - 10 - 1986 


20 - 01 - 2005 


20 - 01 - 2005 


5 


| 


ಡಾ || ಹೆಚ್. ಜಿ . ಮಂಜುನಾಥ ಕುಮಾರ್ 


22 - 07 -1962 


| 


19 - 03 - 1987 


24 - 01 - 2005 


24 - 01 - 2005 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


6 


) 


ಡಾ | ಭಾರತಿ ಹಿರೇಮಠ 


15 - 10 - 1965 


| 14 - 12 -1990 


26 - 01 - 2005 


26 - 01 - 2005 


14 - 04 - 1961 


10 - 09 - 1995 


11 - 02 - 2005 


11 - 02 - 2005 


ಡಾ | ಸುರೇಶ್ ದುರ್ಗಪ್ಪ ದೊಡ್ಡವಾಡ | 
ಡಾ||ಮೀನಾಕ್ಷಿ ಎಸ್.ರತ್ನ ಹೊನ್ನದ 


8 . 


08 - 01 - 1961 


| 


24 - 01 - 1998 


14 - 03 - 2005 


14 - 03 - 2005 


೩೬೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೩ 


೫) 


ವೈದ್ಯಾಧಿಕಾರಿಯವರ ಹೆಸರು 


ನೇರ ನೇಮಕಾತಿ/ 
ಮುಂಬಡ್ತಿ/ ಇತರೆ 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 

ದಿನಾಂಕ 


ನೈಜವಾಗಿ ಮುಂಬಡ್ತಿ 
ಹೊಂದಿದ ದಿನಾಂಕ 


ನೇಮಕಾತಿ/ಜೇಷ್ಠತೆಗೆ 
ನೈಜವಾದ ಅರ್ಹತಾ ದಿನಾಂಕ 


ಷರಾ 


|೨ 


11- 04 -1962 


11 - 09 - 1995 


23 - 05 -2012 


23 - 05 - 2012 


ಡಾ||ಮಹಮ್ಮದ್ ಆಪ್ತಾಬ್ ವಾಸೀಮ್ 
| 10 | ಡಾ|ಗಿರಿಜಾ ಎಸ್. ಯು 


ಮುಂಬಡ್ತಿ 
ಮುಂಬಡ್ತಿ 


26 - 09 - 1965 


| 


13 - 09 - 1995 


23 - 05 - 2012 


23 - 05 - 2012 


ಕೆ.ಎನ್ . ಹರಿಣಿಯಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 2245 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
SC10 

( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಸಂಖ್ಯೆ : ಆಕುಕ 109 ಐಎಂಎಂ 2013 , ಬೆಂಗಳೂರು, ದಿನಾಂಕ:14- 08 -2013 

ಅಧಿಸೂಚನೆ 
ಔಷಧ ನಿಯಂತ್ರಣ ಇಲಾಖೆಯ ಗ್ರೂಪ್ ಎ ವೃಂದದ ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಆಕುಕ 109 ಐಎಂಎಂ 2013 ದಿನಾಂಕ: 20.06 .2013ರಂದು ದಿನಾಂಕ: 
01.01.2013ರಲ್ಲಿದ್ದಂತೆ ಪ್ರಕಟಿಸಿ ಭಾದಿತರಿಂದ ಆಕ್ಷೇಪಣೆಗಳನ್ನು ಒಂದು ತಿಂಗಳೊಳಗೆ ಸಲ್ಲಿಸುವಂತೆ ಆಹ್ವಾನಿಸಲಾಗಿತ್ತು. ಆದರೆ ಸದರಿ ತಾತ್ಕಾಲಿಕ ಪಟ್ಟಿಗೆ ಯಾವುದೇ ಆಕ್ಷೇಪಣೆಗಳು ಕಾಲಾವಧಿಯಲ್ಲಿ ಸ್ವೀಕೃತವಾಗಿರುವುದಿಲ್ಲ. 
ಆದುದರಿಂದ ಔಷಧ ನಿಯಂತ್ರಣ ಇಲಾಖೆಯ ಗ್ರೂಪ್ - ಎ ವೃಂದದ ಅಧಿಕಾರಿಗಳ ಜೇಷ್ಟತಾ ಪಟ್ಟಿಯನ್ನು ದಿನಾಂಕ: 01.01.2013 ರಲ್ಲಿದ್ದಂತೆ ಅನುಬಂಧ 1 ರಿಂದ 9 ಅನುಬಂಧದಲ್ಲಿ ಲಗತ್ತಿಸಿ ಅಂತಿಮವಾಗಿ ಪ್ರಕಟಿಸಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ.ಎನ್. ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ) 
ನಮೂನೆ- 1 

ದಿನಾಂಕ : 1.1.2013ರಲ್ಲಿದ್ದಂತೆ ಗ್ರೂಪ್- ಎ ವೃಂದದ ತಾತ್ಕಾಲಿಕ | ಅಂತಿಮ ಜೇಷ್ಠತಾ ಪಟ್ಟಿ 
ಹುದ್ದೆ: ಔಷಧ ನಿಯಂತ್ರಕರು 
ವೇತನ ಶ್ರೇಣಿ: ರೂ . 48900 - 63600 
ಮಂಜೂರಾದ ಹುದ್ದೆಗಳ ಸಂಖ್ಯೆ : 01 ಭರ್ತಿಯಾದ ಹುದ್ದೆಗಳ ಸಂಖ್ಯೆ: 01 

ಖಾಲಿ ಹುದ್ದೆಗಳ ಸಂಖ್ಯೆ : - - 
ಹೆಸರು 

ನೇರ ನೇಮಕಾತಿ/ | ಜನ್ಮ ದಿನಾಂಕ | ಸೇವೆಗೆ ಸೇರಿದ ದಿನಾಂಕ: ನೈಜವಾಗಿ ಮುಂಬಡ್ತಿ ನೇಮಕಾತಿಗೆ/ ಜೇಷ್ಠತೆಗೆ ನೈಜವಾದ ಅರ್ಹತಾ | 
ಸಂ . ಶ್ರೀ / ಶ್ರೀಮತಿ ಮುಂಬಡ್ತಿ / ಇತರೆ 

ಹೋಂದಿದ ದಿನಾಂಕ 

ದಿನಾಂಕ 
ಡಾ | ಬಿ. ಆರ್‌. ಜಗಶೆಟ್ಟಿ ಮುಂಬಡ್ತಿ | 15 .10 .1953 

19 . 07.1982 18 .08.2008 

18 . 08 .2008 


ಪರಾ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

೩೬೯೫ 
ನಮೂನೆ-2 

ದಿನಾಂಕ : 1.1.2013ರಲ್ಲಿದ್ದಂತೆ ಗ್ರೂಪ್- ಎ ವೃಂದದ ತಾತ್ಕಾಲಿಕ | ಅಂತಿಮ ಜೇಷ್ಠತಾ ಪಟ್ಟಿ 
ಹುದ್ದೆ: ಅಪರ ಔಷಧ ನಿಯಂತ್ರಕರು 
ವೇತನ ಶ್ರೇಣಿ: ರೂ . 40050 - 56550 
ಮಂಜೂರಾದ ಹುದ್ದೆಗಳ ಸಂಖ್ಯೆ: 01 

ಭರ್ತಿಯಾದ ಹುದ್ದೆಗಳ ಸಂಖ್ಯೆ : 01 
ಹೆಸರು 

ನೇರ ನೇಮಕಾತಿ/ ಜನ್ಮ ದಿನಾಂಕ ಸೇವೆಗೆ ಸೇರಿದ ದಿನಾಂಕ: ನೈಜವಾಗಿ ಮುಂಬಡ್ತಿ ನೇಮಕಾತಿಗೆ / ಜೇಷ್ಠತೆಗೆ 
ಸಂ . ಶ್ರೀ / ಶ್ರೀಮತಿ ಮುಂಬಡ್ತಿ / ಇತರೆ 

ಹೊಂದಿದ ದಿನಾಂಕ | ನೈಜವಾದ ಅರ್ಹತಾ ದಿನಾಂಕ 
| ರಘುರಾಮ ಭಂಡಾರಿ ಮುಂಬಡ್ತಿ 

1. 6 .1956 31.1.1983 20 .10 .2008 

20.10.2008 


ಖಾಲಿ ಹುದ್ದೆಗಳ ಸಂಖ್ಯೆ: - - 

ಷರಾ 


ನಮೂನೆ-3 
ದಿನಾಂಕ: 1.1.2013ರಲ್ಲಿದ್ದಂತೆ ಗ್ರೂಪ್- ಎ ವೃಂದದ ತಾತ್ಕಾಲಿಕ | ಅಂತಿಮ ಜೇಷ್ಠತಾ ಪಟ್ಟಿ 


ಹುದ್ದೆ: ಉಪ ಔಷಧ ನಿಯಂತ್ರಕರು 
ವೇತನ ಶ್ರೇಣಿ: ರೂ . 36300 - 53850 
ಮಂಜೂರಾದ ಹುದ್ದೆಗಳ ಸಂಖ್ಯೆ: 08 + 01 

ಹೆಸರು 


(d 


ಭರ್ತಿಯಾದ ಹುದ್ದೆಗಳ ಸಂಖ್ಯೆ: 07 + 01 

ಖಾಲಿ ಹುದ್ದೆಗಳ ಸಂಖ್ಯೆ : 01 
ನೇರ ನೇಮಕಾತಿ/ | ಜನ್ಮ ದಿನಾಂಕ ಸೇವೆಗೆ ಸೇರಿದ | ನೈಜವಾಗಿ ಮುಂಬಡ್ತಿ | ನೇಮಕಾತಿಗೆ/ ಜೇಷ್ಠತೆಗೆ 

ಷರಾ 
ಮುಂಬಡ್ತಿ / ಇತರೆ 

ದಿನಾಂಕ: 

ಹೋಂದಿದ ದಿನಾಂಕ ನೈಜವಾದ ಅರ್ಹತಾ ದಿನಾಂಕ 


(28 


ಶ್ರೀ / ಶ್ರೀಮತಿ 


1. 8.1954 


31.1 .1983 


25. 4 .2005 


25 .4 .2005 


ಅಬುಲ್ ಮೊಹಿಸಿನ್ 
ಹಿರೋಳಿರೇವಣಸಿದ್ದಪ್ಪ ( ಪ. ಜಾ ) 
ಬಾಗೋಜಿ ಟಿ. ಖಾನಾಪುರೆ ( ಪ. ಜಾ ) 


27.5 .1965 


15 .10.1991 


27.12 .2005 


27.12 . 2005 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


24. 7 .1964 


15 .10 .1991 


23 .2 . 2007 


23 . 2 . 2007 


6 . 4 .1953 


19 . 7 .1982 


23 .2. 2007 


23 .2 .2007 


- 


- 


ಎಸ್. ಬಿ . ಜೈರಾಂ 
ವಿ .ಎಲ್ . ಹಂಬರ್ 


5 


ಮುಂಬಡ್ತಿ 


1.61954 


19 . 7.1982 


1 . 6 .2010 


1. 6 . 2010 


6 | ಡಾ||ಕರುಣಾಕರ ಮೂಲ್ಯ 


ಮುಂಬಡ್ತಿ 


24 . 8 .1954 


19. 7 .1982 


1. 6 .2010 


1.6 .2010 


ಸರ್ಕಾರದ ಅಧಿಸೂಚನೆ - 1, ಕ್ರಮ ಸಂಖ್ಯೆ: 
ಆಕುಕ 53 ಐಎಂಎಂ 2010, ದಿನಾಂಕ : 
01.06.2010ರನ್ವಯ ಸದಸ್ಯ ಕಾರ್ಯದರ್ಶಿ, 
ಪರೀಕ್ಷಾ ಪ್ರಾಧಿಕಾರ ಮಂಡಳಿ ಹುದ್ದೆಗೆ 
ನಿಯುಕ್ತಿಗೊಂಡಿರುತ್ತಾರೆ. 


7 | ಎನ್. ವಡಿವೇಲು 


ಮುಂಬಡ್ತಿ 


5 .10.1955 


19 .7 .1982 


1.6 .2010 


1 .6 .2010 


೩೬೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೩ 


ನಮೂನೆ- 4 
ದಿನಾಂಕ : 11.2013ರಲ್ಲಿದ್ದಂತೆ ಗ್ರೂಪ್- ಎ ವೃಂದದ ತಾತ್ಕಾಲಿಕ | ಅಂತಿಮ ಜೇಷ್ಠತಾ ಪಟ್ಟಿ 


ಖಾಲಿ ಹುದ್ದೆಗಳ ಸಂಖ್ಯೆ : - 


ಹುದ್ದೆ: ಸಹಾಯಕ ಔಷಧ ನಿಯಂತ್ರಕರು 
ವೇತನ ಶ್ರೇಣಿ: ರೂ . 28100 - 50100 
ಮಂಜೂರಾದ ಹುದ್ದೆಗಳ ಸಂಖ್ಯೆ: 39 

ಹೆಸರು 

ಶ್ರೀ / ಶ್ರೀಮತಿ 
ಹೆಚ್ . ಶ್ರೀನಿವಾಸ್ ( ಪ. ಜಾ ) 


೫ 
) 


ನೇರ ನೇಮಕಾತಿ/ 
ಮುಂಬಡ್ತಿ / ಇತರೆ 


ಭರ್ತಿಯಾದ ಹುದ್ದೆಗಳ ಸಂಖ್ಯೆ : 38 + 01 

ನೈಜವಾಗಿ ಮುಂಬಡ್ತಿ | ನೇಮಕಾತಿಗೆ/ ಜೇಷ್ಠತೆಗೆ 
ಸೇವೆಗೆ ಸೇರಿದ ದಿನಾಂಕ: 

ಹೊಂದಿದ ದಿನಾಂಕ | ನೈಜವಾದ ಅರ್ಹತಾ ದಿನಾಂಕ 


ಜನ್ಮ ದಿನಾಂಕ 


ಪರಾ 


23.3 .1960 


15 .10 .1991 


19 . 9 .1996 


19 . 9 .1996 


2 . 


ಟಿ. ಎ . ರಾಮಬಾಬು 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


12.7.1957 


19 . 7. 1982 


9 . 7 . 1999 


9 . 7.1999 


3 | ಎಂ . ಎ . ವಿ . ಅನ್ಸಾರಿ 


23 .4 .1957 


19.7.1982 


10.5 .2001 


10 .5 .2001 


ಕರ್ನಾಟಕ ನಾಗರೀಕ ಸೇವಾ ನಿಯಮ 
32ರನ್ವಯ ಉಪ ಔಷಧ ನಿಯಂತ್ರಕರ 
ಹುದ್ದೆಗೆ ಮುಂಬಡ್ತಿ ಹೊಂದಿರುತ್ತಾರೆ. 


4 , 


ಆರ್. ಎಸ್ . ಶಹಾ 


22 .7 .1958 


28 . 6.1984 


10.5 . 2001 


10.5 . 2001 


ಮುಂಬಡ್ತಿ 
ಮುಂಬಡ್ತಿ 


| 5 | ಆರ್. ವೆಂಕಟೇಶರೆಡ್ಡಿ 


2 .5 .1954 


10.5 . 2001 


10.5 . 2001 


5.7.1979 
( ಸಔವಿಮವಿಯಲ್ಲಿ ಔಷಧ 
ವಿಜ್ಞಾನದಲ್ಲಿ ಉಪನ್ಯಾಸಕರು) 
27.6.1984 (ಔಷಧ 
ಪರಿವೀಕ್ಷಕರು) 
15 .10.1991 


6 


. 


ಬಿ . ಪಿ . ಅರುಣ್ 


ಮುಂಬಡ್ತಿ 


14 .5 .1967 


10 . 5 . 2001 


10 . 5 . 2001 


ದೀಪಕ್ ಎನ್ . ಗಾಯಕ್ವಾಡ್ 


14 .11.1962 


4 . 8 . 1993 


10 .5 .2001 


10 .5 .2001 


ಗೀತಾಕುಮಾರಿ ದಾಸ್ 


26 . 5 .1960 


15 .10 .1991 


10 . 5 . 2001 


10 .5 .2001 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


ಅಮರೇಶ ತುಂಬಗಿ. 


1.41964 


23.4 .1993 


10.5 . 2001 


10 .5 .2001 


10 | ಎಸ್ . ಉಮೇಶ್ ( ಪ. ಜಾ ) 


18 .5 .1968 


5 . 9 .2001 


5 . 9 . 2001 


4 .12 .1995 ( ಪದವೀಧರ 
ಫಾರ್ಮಾಸಿಸ್ಟ್ ) 22.6.1998 


(ಔಷಧ ಪರಿವೀಕ್ಷಕರು) 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


೩೬೯೭ 


) 


ಹೆಸರು 
ಶ್ರೀ / ಶ್ರೀಮತಿ 


ನೇರ ನೇಮಕಾತಿ/ 
ಮುಂಬಡ್ತಿ / ಇತರೆ 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ ದಿನಾಂಕ: 


ನೈಜವಾಗಿ ಮುಂಬಡ್ತಿ ನೇಮಕಾತಿಗೆ/ ಜೇಷ್ಠತೆಗೆ 
ಹೊಂದಿದ ದಿನಾಂಕ | ನೈಜವಾದ ಅರ್ಹತಾ ದಿನಾಂಕ 


ಷರಾ 


| 


ನಜೀರ್ ಅಹಮದ್ 


ಮುಂಬಡ್ತಿ 


1. 6 .1966 


24 . 4 .1993 


01. 02 .2010 


12 . 05 .2004 


ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 42 
ಐಎಂಎಂ 2002 , ದಿನಾಂಕ: 
19.01.2010 ರನ್ವಯ ದಿನಾಂಕ: 
12.05. 2004 ರಿಂದ ಪೂರ್ವಾನ್ವ - 
ಯವಾಗಿ ಬಡ್ತಿ ನೀಡಲಾಗಿದೆ . 


12 


ಸಿ . ಎಂ . ಶಿವಕುಮಾರ್ 


13 . 2 .1959 


18 .12.1996 


12 .5 . 2004 


12 .5 . 2004 


13 


18.12.1959 


18.12 .1996 


12 .5 .2004 


12 .5 . 2004 


14 | ಶಂಕರ್ 


20 .7 .1961 


18 .12 .1996 


12 .5 . 2004 


12 .5 . 2004 


15 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


12 . 6.1963 


18.12 .1996 


12 .5 . 2004 


ಸುನೀಲ್ ಎ . ಪಾಟೀಲ್ 
ಶಂಕರ್ ಜ್ಯೋತಿ 
| ಕೆ. ನಾಗರಾಜ್ 
ಸಿ.ಕುಮಾರ್‌ ( ಪ. ಜಾ ) 
ಜೆ. ಭಾಸ್ಕರನ್ ( ಪ . ಜಾ ) 
ಜಿ . ಪಿ .ರವಿಪ್ರಸಾದ್ ( ಪ . ಪಂ ) 


12 .5 . 2004 


16 . 


13 . 6 .1964 


22 . 6 .1998 


12 . 5 . 2004 


12 .5 . 2004 


29 .5 .1970 


22. 6 .1998 


12 . 5 . 2004 


12 . 5 . 2004 


18 


12 .5 .1965 


12 .5 .2004 


12 .5 .2004 


13.10 .1997 ( ಕಿರಿಯ 
ರಸಾಯನತಜ್ಞರು) 13.10 .99 
(ಔಷಧ ಪರಿವೀಕ್ಷಕರು) 

18.12 .1996 


19 


| 


1 . 5 .1964 


14 . 9 .2004 


14 . 9 .2004 


| ಎನ್. ಕೃಷ್ಣಾರೆಡ್ಡಿ 
20 | ಟಿ.ಪಿ . ಸುಜಿತ್ 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


11. 9 .1970 


18.12 . 1996 


14.9 .2004 


14 . 9 . 2004 


21 | 


ಬಸವರಾಜ ಅಸಂಗಿ. 


20. 7.1967 


22 . 6 .1998 


6 .11.2007 


14 . 9 .2004 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 
78 ಐಎಂಎಂ 2006, ದಿನಾಂಕ: 
19 .06.2009 ರನ್ವಯ ದಿನಾಂಕ: 
14 .09.2004ರಿಂದ ಪೂರ್ವಾನ್ವಯವಾಗಿ 
ಬಡ್ತಿ ನೀಡಲಾಗಿದೆ. 


22 .6 .1998 


14.9 .2004 


22 ಪಿ . ರಮೇಶ್ 
23 ಕೆಂಪಯ್ಯ ಸುರೇಶ್ ( ಪ. ಜಾ ) 
24 | ರಮಾಕಾಂತ್ ಆರ್.ಕುಂಠ 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


6 . 7.1965 
27 .12 .1974 


14 .9 . 2004 
14 .9.2004 


13.10.1999 


14 .9 . 2004 


| 


- 


22. 6 .1961 


23 .5 . 2005 


23. 5 .2005 


24 .5 .1993 ಪದವೀಧರ 
ಫಾರ್ಮಾಸಿಸ್ಟ್ 4.7.1998 
( ಔಷಧ ಪರಿವೀಕ್ಷಕರು) 


೩೬೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೩ 


೫) 


ನೇರ ನೇಮಕಾತಿ/ 
ಮುಂಬಡ್ತಿ / ಇತರೆ 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ ದಿನಾಂಕ : 


ನೈಜವಾಗಿ ಮುಂಬಡ್ತಿ ನೇಮಕಾತಿಗೆ/ ಜೇಷ್ಠತೆಗೆ 
ಹೊಂದಿದ ದಿನಾಂಕ | ನೈಜವಾದ ಅರ್ಹತಾ ದಿನಾಂಕ 


ಷರಾ 


೩|| 


ಹೆಸರು 

ಶ್ರೀ / ಶ್ರೀಮತಿ 
25 | ರಾಜಶೇಖರ ಮಲ್ಲಿ ( ಪ. ಜಾ ) 
26 ಎಸ್ . ನಾಗರಾಜ್ 


21.1972 


13 .10 .1999 


29 .11 .2005 | 


29. 11 . 2005 


12 .4 .1971 


22. 6.1998 


21.1.2006 


21.1. 2006 


27 


10 . 1.1967 


22. 6 .1998 


16 .5 .2006 


16 .5 . 2006 


ಮಲ್ಲಿಕಾರ್ಜುನ ನಾಗೂರ್ 
28 | ಖಾಲಿದ್ ಅಹಮದ್ ಖಾನ್ 


17. 4.1971 


22 .6 .1998 


16.5. 2006 


16.5 . 2006 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


29 


ಗೋಪಾಲರಾವ್ ಹೆಚ್ . ಭಂಡಾರೆ 


15 .10.1966 


23 . 6.1998 


6.11 .2007 


6 .11 .2007 


22 .7 .1963 


14 .10 .1999 


6 .11.2007 


6 .11 .2007 


31 


ಗೋಣಿ ಫಕೀರಪ್ಪ 
ಬಿ . ಸುರೇಶ್ 
ಜಿ. ವಿ. ನಾರಾಯಣರೆಡ್ಡಿ 


1.4 .1967 


14.10.1999 


6 .11 .2007 


6 .11 . 2007 


32 


8 .41966 


19 .12 . 2008 


19 .12 . 2008 


26. 05.1993 ಆರೋಗ್ಯ 
ಇಲಾಖೆ ಫಾರ್ಮಸಿಸ್ಟ್ 

25 .10.1999 


( ಔಷಧ ಪರಿವೀಕ್ಷಕರು) 

14 .10.1999 


33 


| 


ಕೆ.ಎಸ್. ಮಲ್ಲಿಕಾರ್ಜುನ 


ಮುಂಬಡ್ತಿ 


1. 4 .1966 


19 .12 . 2008 


19 .12 . 2008 


ಉಮಾಕಾಂತ್‌ ಆರ್‌. ಪಾಟೀಲ್ 


ಮುಂಬಡ್ತಿ 


16 . 6 .1964 


15 .10 .2010 


15 .10 .2010 


26. 05.1993 ( ಪದವೀಧರ 
ಫಾರ್ಮಾಸಿಸ್ಟ್‌ ) 25.10.1999 

(ಔಷಧ ಪರಿವೀಕ್ಷಕರು) 


6 . 2 .1969 


14.10. 1999 


15 .10 .2010 


15 .10 . 2010 


35 | ಸಂಗಣ್ಣ ಎಸ್ . ಶೀಳಿ 

ಎಂ . ಸುರೇಶ್ 


13.5 .1967 


14 .10 .1999 


15 .10 .2010 


15.10.2010 


ಕೆ. ವಿ . ನಾಗರಾಜ್ 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ನೇರ ನೇಮಕಾತಿ 
ನೇರ ನೇಮಕಾತಿ 


3 .3 .1967 


14 .10 .1999 


15 .10 . 2010 


15 .10 .2010 


51.1976 


13.10 .1999 


07. 07 .2012 


07 . 07 . 2012 


ಕೆ.ಎಸ್. ನಾಗಜ್ಯೋತಿ 
39 | ಎನ್. ವಿ . ರಘುರಾಮ್ 


10 . 5 .1974 


07. 07 .2012 


07. 07 . 2012 


6.10.1997 ( ಕಿರಿಯ 
ರಸಾಯನತಜ್ಞರು) 

13.10 .1999 
( ಔಷಧ ಪರಿವೀಕ್ಷಕರು) 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


೩೬೯೯ 


ನಮೂನೆ- 5 
ದಿನಾಂಕ: 11 .2013ರಲ್ಲಿದ್ದಂತೆ ಗ್ರೂಪ್- ಎ ವೃಂದದ ತಾತ್ಕಾಲಿಕ | ಅಂತಿಮ ಜೇಷ್ಠತಾ ಪಟ್ಟಿ 


ಹುದ್ದೆ: ಪ್ರಾಂಶುಪಾಲರು 
ವೇತನ ಶ್ರೇಣಿ: ರೂ . 37400 - 67000 with Grade Pay 
ಮಂಜೂರಾದ ಹುದ್ದೆಗಳ ಸಂಖ್ಯೆ: 01 

ಹೆಸರು ನೇರ ನೇಮಕಾತಿ/ 
ಸಂ . ಶ್ರೀ / ಶ್ರೀಮತಿ ಮುಂಬಡ್ತಿ / ಇತರೆ 


ಖಾಲಿ ಹುದ್ದೆಗಳ ಸಂಖ್ಯೆ : - 


ಕ್ರ 


ಭರ್ತಿಯಾದ ಹುದ್ದೆಗಳ ಸಂಖ್ಯೆ : 01 
ನೈಜವಾಗಿ ಮುಂಬಡ್ತಿ | ನೇಮಕಾತಿಗೆ / ಜೇಷ್ಠತೆಗೆ 
ಹೊಂದಿದ ದಿನಾಂಕ | ನೈಜವಾದ ಅರ್ಹತಾ ದಿನಾಂಕ 


ಸೇವೆಗೆ ಸೇರಿದ 
ದಿನಾಂಕ : 


ಜನ್ಮ ದಿನಾಂಕ 


ಷರಾ 


5 . 


1 


.| ಡಾ || ಎಸ್ . ಶಶಿಧರ 


ಮುಂಬಡ್ತಿ | | 


13. 3 .1954 


| 


4 .8 .1982 


28.06.2010 


28.06. 2010 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 109 ಪಿಟಿಡಿ 2009 , ದಿನಾಂಕ: 
11.05 .2010 ಹಾಗೂ ತಿದ್ದುಪಡಿ ದಿನಾಂಕ: 28.06.2010ರನ್ವಯ 
ಪ್ರಾಧ್ಯಾಪಕರ ಹುದ್ದೆಯಿಂದ ಪ್ರಾಂಶುಪಾಲರ ಹುದ್ದೆಗೆ ನಿಯುಕ್ತಿ 
ಹೊಂದಿರುತ್ತಾರೆ. 


ನಮೂನೆ- 6 


ದಿನಾಂಕ: 11.2013ರಲ್ಲಿದ್ದಂತೆ ಗ್ರೂಪ್- ಎ ವೃಂದದ ತಾತ್ಕಾಲಿಕ | ಅಂತಿಮ ಜೇಷ್ಠತಾ ಪಟ್ಟಿ 


ಹುದ್ದೆ: ಪ್ರಾಧ್ಯಾಪಕರು 
ವೇತನ ಶ್ರೇಣಿ: ರೂ . 37400 - 67000 with grade pay 
ಮಂಜೂರಾದ ಹುದ್ದೆಗಳ ಸಂಖ್ಯೆ: 06 


ಖಾಲಿ ಹುದ್ದೆಗಳ ಸಂಖ್ಯೆ: - 


೫ 
) 


ಹೆಸರು 


ನೇರನೇಮಕಾತಿ/ 
ಮುಂಬಡ್ತಿ / ಇತರೆ 


ಭರ್ತಿಯಾದ ಹುದ್ದೆಗಳ ಸಂಖ್ಯೆ: 06 
ಸೇವೆಗೆ ಸೇರಿದ | ನೈಜವಾಗಿ ಮುಂಬಡ್ತಿ | ನೇಮಕಾತಿಗೆ/ ಜೇಷ್ಠತೆಗೆ 
ದಿನಾಂಕ : ಹೊಂದಿದ ದಿನಾಂಕ ನೈಜವಾದ ಅರ್ಹತಾ ದಿನಾಂಕ 


ಜನ್ಮ ದಿನಾಂಕ 


ಷರಾ 


ಶ್ರೀ / ಶ್ರೀಮತಿ 

ಫಾರ್ಮಾಕಾಗ್ನಸಿ 
| ಡಾ || ಎಸ್ . ಶಶಿಧರ 


ಮುಂಬಡ್ತಿ 


13 .3 .1954 


4 . 8 .1982 


8 . 6 .2005 


8. 6 .2005 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 109 ಪಿಟಿಡಿ 2009, 
ದಿ: 11.05 .2010 ಹಾಗೂ ತಿದ್ದುಪಡಿ ದಿ:28.06 .2010 ರನ್ವಯ 
ಪ್ರಾಧ್ಯಾಪಕರ ಹುದ್ದೆಯಿಂದ ಪ್ರಾಂಶುಪಾಲರ ಹುದ್ದೆಗೆ ನಿಯುಕ್ತಿ 
ಹೊಂದಿರುತ್ತಾರೆ. 


ಫಾರ್ಮಾಸ್ಯಟಿಕ್ಸ್ 
ಡಾ|| ಎನ್. ಜಿ . ನಂಜುಂಡಸ್ವಾಮಿ ಮುಂಬಡ್ತಿ 
ಡಾ ||ವಿಜಯ ಜಿ . ಜೋಷಿ | ನೇರ ನೇಮಕಾತಿ | 


31 .3 .1954 


12. 4.1982 


8.6 .2005 


8.6 .2005 


2 


. 


12. 10 .1967 | 


14 .1. 2011 


| 


141.2011 


141.2011 


೩೭೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೩ 


೫) 


ನೈಜವಾಗಿ ಮುಂಬಡ್ತಿ | ನೇಮಕಾತಿಗೆ/ ಜೇಷ್ಠತೆಗೆ 
ಹೊಂದಿದ ದಿನಾಂಕ | ನೈಜವಾದ ಅರ್ಹತಾ ದಿನಾಂಕ 


ಷರಾ 


1 


. 


ಹೆಸರು ನೇರ ನೇಮಕಾತಿ/ 

ಸೇವೆಗೆ ಸೇರಿದ 

ಜನ್ಮ ದಿನಾಂಕ 
ಶ್ರೀ / ಶ್ರೀಮತಿ ಮುಂಬಡ್ತಿ / ಇತರೆ 

ದಿನಾಂಕ : 
ಫಾರ್ಮಾಲ್ಯೂಟಿಕಲ್ ಕೆಮಿಸ್ಟ್ರಿ 
ಎಂ . ಎಸ್. ನಿರಂಜನ್ 

ಮುಂಬಡ್ತಿ 12 .9 .1958 25 .11.1983 | 
ಡಾ || ಚನ್ನಬಸವರಾಜ್ ಕೆ . ಪಿ . | ನೇರ ನೇಮಕಾತಿ 20. 6 .1960 | 141.2011 
ಫಾರ್ಮಕಾಲಜಿ 
ಡಾ|| ರಾಮಚಂದ್ರಶೆಟ್ಟಿ ಶಿದ್ದಂಶೆಟ್ಟಿ | ನೇರ ನೇಮಕಾತಿ | 24 .9 . 1963 | 14 .1 . 2011 


22 .9 .2005 


22 .9 . 2005 


2 


. 


14.1 .2011 


14 .1 .2011 


1 


14 .1 .2011 


14 .1 .2011 


ನಮೂನೆ- 7 


ಷರಾ 


8(Q 


ದಿನಾಂಕ: 1.1. 2013ರಲ್ಲಿದ್ದಂತೆ ಗ್ರೂಪ್ - ಎ ವೃಂದದ ತಾತ್ಕಾಲಿಕ | ಅಂತಿಮ ಜೇಷ್ಠತಾ ಪಟ್ಟಿ 
ಹುದ್ದೆ: ಸಹಾಯಕ ಪ್ರಾಧ್ಯಾಪಕರು 
ವೇತನ ಶ್ರೇಣಿ: ರೂ . 37400 - 67000 with grade pay 
ಮಂಜೂರಾದ ಹುದ್ದೆಗಳ ಸಂಖ್ಯೆ: 08 ಭರ್ತಿಯಾದ ಹುದ್ದೆಗಳ ಸಂಖ್ಯೆ : 06 

ಖಾಲಿ ಹುದ್ದೆಗಳ ಸಂಖ್ಯೆ: 02 
ಹೆಸರು 

ನೇರ ನೇಮಕಾತಿ/ | ಜನ್ಮ ದಿನಾಂಕ | ಸೇವೆಗೆ ಸೇರಿದ ದಿನಾಂಕ : | ನೈಜವಾಗಿ ಮುಂಬಡ್ತಿ | ನೇಮಕಾತಿಗೆ/ ಜೇಷ್ಠತೆಗೆ 
ಶ್ರೀ / ಶ್ರೀಮತಿ ಮುಂಬಡ್ತಿ / ಇತರೆ 

ಹೊಂದಿದ ದಿನಾಂಕ | ನೈಜವಾದ ಅರ್ಹತಾ ದಿನಾಂಕ 
ಫಾರ್ಮಾಲ್ಯೂಟಿಕಲ್ ಕೆಮಿಸ್ಟ್ರಿ, 
ಡಾ | ಜೆ. ಚಂದ್ರಶೇಖರ್ 

ಮುಂಬಡ್ತಿ 5 . 2 .1964 3 .2 .1997 22 . 9 .2005 

22.9 .2005 
| ಡಾ|| ಕಲಸ್ಕರ್ ಗುರುನಾಥ್ ( ಪ. ಜಾ ) 

ಮುಂಬಡ್ತಿ 1. 6 . 1969 3.2 . 1997 22. 9 .2005 

22 . 9 .2005 
ಫಾರ್ಮಾಸ್ಯುಟಿಕ್ಸ್ 
ಬಿ . ಪಿ . ಮಂಜುಳ 

ಮುಂಬಡ್ತಿ 6 .41964 15.9 .1998 22. 9 .2005 

_ 22.9.2005 
2 . ಡಾ||ಸತೀಶ ಬಾಬು ಬಿ.ಕೆ. ನೇರ ನೇಮಕಾತಿ | 14 .4 . 1968 | 

14.1 .2011 14 .1 . 2011 

14 .1. 2011 


ಫಾರ್ಮಕಾಲಜಿ 


ಡಾ | ಚಂದ್ರಶೇಖರ ಮಲ್ಲಣ್ಣ ಸುಲ್ತಾನಪುರ | ನೇರ ನೇಮಕಾತಿ 


13. 6.1967 


05 . 06.2008 


05 . 06 .2008 


22.10 .1999 (ಜೂನಿಯರ್ 
ಕೆಮಿಸ್ಟ್) 05.06.2008 


ಫಾರ್ಮಕಾಗ್ನಸಿ 
ಡಾ ||ರೂಪಶ್ರೀ ಟಿ.ಎಸ್. 


1 


| 


ನೇರ ನೇಮಕಾತಿ 


22 . 7 .1976 


14.1.2011 


| 


14.1.2011 


| 


14.1. 2011 


ಸಂ . 


2 


. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

೩೭೦೧ 
ನಮೂನೆ-8 ದಿನಾಂಕ: 1.1.2013 ರಲ್ಲಿದ್ದಂತೆ ಗ್ರೂಪ್- ಎ ವೃಂದದ ತಾತ್ಕಾಲಿಕ | ಅಂತಿಮ ಜೇಷ್ಠತಾ ಪಟ್ಟಿ 
ಹುದ್ದೆ: ಚೀಫ್ ಸೈಂಟಿಫಿಕ್ ಆಫೀಸರ್ 
ವೇತನಶ್ರೇಣಿ: ರೂ . 36300 - 53850 
ಮಂಜೂರಾದ ಹುದ್ದೆಗಳ ಸಂಖ್ಯೆ : 04 ಭರ್ತಿಯಾದ ಹುದ್ದೆಗಳ ಸಂಖ್ಯೆ: 03 

ಖಾಲಿ ಹುದ್ದೆಗಳ ಸಂಖ್ಯೆ : 01 
ಹೆಸರು 

ನೇರ ನೇಮಕಾತಿ/ ಜನ್ಮ ದಿನಾಂಕ ಸೇವೆಗೆ ಸೇರಿದ ನೈಜವಾಗಿ ಮುಂಬಡ್ತಿ | ನೇಮಕಾತಿಗೆ/ ಜೇಷ್ಠತೆಗೆ ನೈಜವಾದ ಅರ್ಹತಾ ಷರಾ 
ಶ್ರೀ / ಶ್ರೀಮತಿ ಮುಂಬಡ್ತಿ / ಇತರೆ 

ದಿನಾಂಕ: ಹೊಂದಿದ ದಿನಾಂಕ 

ದಿನಾಂಕ 
ಪಾರ್ವತಿ ಆನಂದಗೌಡರ್ 

ಮುಂಬಡ್ತಿ 16 . 9 .1960 2 .5 .1988 30. 7 .2004 

30. 7. 2004 
ಸುಧಾ ಸ್ವಾಮಿ 

ಮುಂಬಡ್ತಿ 7 .10 .1961 2 .5 .1988 18 .04 .2006 

18 .04.2006 
3 | ಎಸ್.ಎನ್. ಶಿವಶಂಕರ್ 

ಮುಂಬಡ್ತಿ 6 . 3 .1958 9 .5 .1988 20 .12 .2008 

20 .12 . 2008 
ನಮೂನೆ- 9 ದಿನಾಂಕ: 1.1.2013ರಲ್ಲಿದ್ದಂತೆ ಗ್ರೂಪ್- ಎ ವೃಂದದ ತಾತ್ಕಾಲಿಕ | ಅಂತಿಮ ಜೇಷ್ಠತಾ ಪಟ್ಟಿ 
ಹುದ್ದೆ: ಸೈಂಟಿಫಿಕ್ ಆಫೀಸರ್ 
ವೇತನಶ್ರೇಣಿ: ರೂ . 28100 - 50100 
ಮಂಜೂರಾದ ಹುದ್ದೆಗಳ ಸಂಖ್ಯೆ : 19 ಭರ್ತಿಯಾದ ಹುದ್ದೆಗಳ ಸಂಖ್ಯೆ : 09 

ಖಾಲಿ ಹುದ್ದೆಗಳ ಸಂಖ್ಯೆ: 10 
ಹೆಸರು ನೇರ ನೇಮಕಾತಿ / 

ಸೇವೆಗೆ ಸೇರಿದ ನೈಜವಾಗಿ ಮುಂಬಡ್ತಿ ನೇಮಕಾತಿಗೆ/ ಜೇಷ್ಠತೆಗೆ ನೈಜವಾದ 
ಜನ್ಮ ದಿನಾಂಕ 

ಷರಾ 
| ಸಂ . 

ಮುಂಬಡ್ತಿ / ಇತರೆ 
ಶ್ರೀ / ಶ್ರೀಮತಿ 

ದಿನಾಂಕ: ಹೊಂದಿದ ದಿನಾಂಕ 

ಅರ್ಹತಾ ದಿನಾಂಕ 
11. ಶಿವಲಿಂಗಯ್ಯ ಮೋಹನ್ ( ಪ. ಜಾ ) ಮುಂಬಡ್ತಿ 

23 . 4.1972 21.11 .1997 18 . 11.2001 

18.11 .2001 
ಗೋಪಾಲ್ ಎಸ್ . ಮಗದುಂ 

ಮುಂಬಡ್ತಿ 20.7 .1963 30 .5 .1988 15 . 9 .2004 

15 .9 .2004 
ಎನ್. ಡಿ. ಪ್ರಮೀಳ 

ಮುಂಬಡ್ತಿ 2 .2 .1972 6 .10 .1997 

15 .9.2004 | 15.9 .2004 | - 
ಆರ್‌.ವಿಜಯಲಕ್ಷ್ಮಿ ( ಪ . ಜಾ ) 

ಮುಂಬಡ್ತಿ 20. 6 .1968 14.10 .1999 16 .9 . 2004 

16 . 9 .2004 
ರಾಜೇಂದ್ರ ಸಿ. ಇ . 

ಮುಂಬಡ್ತಿ 1.5 .1974 13 .10 .1999 18.4 . 2006 

18 . 4 .2006 
ಬಿ . ತುಕಾರಾಂ ( ಪ. ಜಾ ) . 

ಮುಂಬಡ್ತಿ 15 . 8 . 1971 15 . 4 .2002 5 .7 . 2008 

5 . 7 .2008 

| - 
ಲೋಕೇಶ್ ಪ್ರಸಾದ್ ಎಂ .ಎಸ್ . | ಮುಂಬಡ್ತಿ 

18. 4 .1973 25 .10 .1999 30 . 8 .2010 

30. 8.2010 
ಉಮಾದೇವಿ ಆರ್‌.ಕೆ. 

ಮುಂಬಡ್ತಿ 1 . 6 .1970 13 .10 .1999 30 . 8 .2010 

30. 8.2010 
19 ಮಹಮದ್ ಸೈಫುದ್ದೀನ್ ರುಬ್ಬಾನಿ | ಮುಂಬಡ್ತಿ 

21 .71970 14 .10 .1999 30 . 8.2010 | 

30 . 8 .2010 

| 

- 


4| 


| 


| 


| 


| 


| 


| 


ಕೆ.ಎನ್ . ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ) 


PR. 2248 


02 


03 | 


04 


೩೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

ಭಾಗ ೩ 
3ನೇ ಅಪರ ಮುಖ್ಯ ಮಹಾನಗರ ದಂಡಾಧಿಕಾರಿಗಳು, ಬೆಂಗಳೂರು ನಗರ. 
ವಿಷಯ: ಜೆ. ಜೆ.ನಗರ ಪೊಲೀಸ್ ಠಾಣೆಯಲ್ಲಿ ವಶಪಡಿಸಿಕೊಂಡಿರುವ ವಾರಸುದಾರರು ಇಲ್ಲದ ದ್ವಿಚಕ್ರ ತ್ರಿಚಕ್ರ ಹಾಗೂ ನಾಲ್ಕು ಚಕ್ರ 
ವಾಹನಗಳನ್ನು ಹರಾಜು ಮಾಡುವ ಬಗ್ಗೆ. 

-:ಸೀಮಿಸ್‌ನಲ್ಲಿ ಅಮಾನತ್ತುಪಡಿಸಿಕೊಂಡ ವಾಹನಗಳ ವಿವರ.: 
ಕ್ರ ಸಂ ಸೀಮಿಸ್ ನಂ . ಮಾಲುಪಟ್ಟಿ ನಂ . 

ವಾಹನದ ಮಾದರಿ ಮತ್ತು ರಿ. ನಂ . 
01 . ಸಿಮಿಸ್‌ ನಂ . 157/ 05 

_ 50/05 ಬಜಾಜ್ ಪಲ್ಸರ್ ಮೋಟಾರ್ ಸೈಕಲ್ ಕೆಎ - 05 -ಇಯು- 4178 
ಸಿಮೀಸ್ ನಂ . 190 /09 

84 /09 ಮಾರುತಿ ವ್ಯಾನ್ ಕಾರ್ ರಿ. ನಂ .ಕೆಎ - 03 -ಎನ್ -1767 
03 ಸಿಮೀಸ್ ನಂ . 6 / 0 

- 10 /10 | ಕೈನಟಿಕ್ ಹೊಂಡಾ ಗಾಡಿ ಕೆಎ - 04 - ಇ - 8591 
ಸಿಮೀಸ್ ನಂ . 22 /10 

47 /10 | ಯಮಹಾ ಎಂಟಿಸರ್ ಗಾಡಿ ರಿ. ನಂ ಕೆಎ - 04 - ಇಇ - 788 
05 | ಸಿಮೀಸ್ ನಂ . 57 /07 

71 /07 ಮಾರುತಿ 800 ಕಾರ್‌ರಿ. ನಂ .ಕೆಎ - 04 - ಎಂ - 3943 
- - : ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಂಡಿರುವ ವಾರಸುದಾರರು ಇಲ್ಲದ ವಾಹನಗಳ ವಿವರ: 
ಕ್ರ ಸಂ ಮೊ . ನಂ .& ಕಲಂ ಮಾಲು ಪಟ್ಟಿನಂ. 

ವಾಹನದ ಮಾದರಿ ಮತ್ತು ರಿ. ನಂ . 
01 | 41 /08 ಕಲಂ 379 ಐ. ಪಿ. ಸಿ 

43/ 08 ಯಮಹಾ ಮೋಟಾರ್ ಸೈಕಲ್ ರಿ. ನಂ . ಕೆಎ - 04 - ಬಿ - 88 
02 41/ 08 ಕಲಂ379 ಐ . ಪಿ . ಸಿ. 

44 /08 ಕೈನಿಟಿಕ್ ಹೊಂಡಾ ಗಾಡಿ ರಿ. ನಂ .ಕೆಎ - 05 - ಹೆಚ್ - 6019 
147 / 08 ಕಲಂ 379 ಐ . ಪಿ . ಸಿ. 

126 / 08 ಟಿ. ವಿ .ಎಸ್ . ವಿಕ್ಟರ್‌ಮೋಟಾರ್ ಸೈಕಲ್ ರಿ. ನಂ .ಕೆಎ - 02 - ಇಸಿ- 8126 
147/ 08 ಕಲಂ 379 ಐ . ಪಿ . ಸಿ . 

127 / 08 ಬಜಾಜ್ ಸಿಟಿ ಗಾಡಿ ರಿ. ನಂ .100 ಕೆಎ - 05 - ಇಜಡ್ - 9769 
05 147/08 ಕಲಂ 379 ಐ . ಪಿ . ಸಿ. 

128 / 08 ಬಜಾಜ್ ಚೇತಕ್ ಗಾಡಿ ರಿ . ನಂ . ಕೆಎ - 04 - ಹೆಚ್ - 8834 
06 . 12 / 09 ಕಲಂ 399 - 402ಐ. ಪಿ . ಸಿ . 

7 / 09 ಬಜಾಜ್ ಚೇತಕ್ ಗಾಡಿ ರಿ. ನಂ . ಕೆಎ - 02 - ಯು - 6039 
07 | 12 /09 ಕಲಂ 399 - 402ಐ. ಪಿ . ಸಿ. 

7 / 09 ಬಜಾಜ್ ಚೇತಕ್ ಗಾಡಿ ರಿ . ನಂ . ಕೆಎ - 04 - ವಿ - 2198 
12 /09 ಕಲಂ 399 - 402ಐ. ಪಿ . ಸಿ. 

7 / 09 ಬಜಾಜ್ ಚೇತಕ್ ಗಾಡಿ ರಿ. ನಂ .ಕೆಎ - 05 - ಕ್ಯೂ - 9321 
12 / 09 ಕಲಂ 399 - 402ಐ. ಪಿ . ಸಿ 

7 / 09 ಬಜಾಜ್ ಪಲ್ಸರ್ ಗಾಡಿ ರಿ. ನಂ .. ಕೆಎ - 02 - ಇಎ - 2828 
10 | 47 /09 ಕಲಂ379 ಐ . ಪಿ . ಸಿ. 

24 / 09 ಯಮಹಾ ಮೋಟಾರ್ ಸೈಕಲ್ ರಿ . ನಂ .ಕೆಎ - 05 - ಎಫ್ - 8862 
11 | 162 / 08 ಕಲಂ 379 ಐ . ಪಿ . ಸಿ . 

39 /09 ಪ್ಯಾಸೆಂಜರ್ ಆಟೋರಿಕ್ಷಾ ನಂ . ರಿ. ನಂ . ಕೆಎ - 05 - 4067 
162 /08 ಕಲಂ379 ಐ . ಪಿ . ಸಿ . 

40/ 09 ಪ್ಯಾಸೆಂಜರ್ ಆಟೋರಿಕ್ಷಾ ನಂ ರಿ. ನಂ . ಎ೦ಹೆಚ್ - 02 - ಕ್ಯೂ - 4440 
162 / 08 ಕಲಂ379 ಐ . ಪಿ . ಸಿ . 

42 / 09 ಬಜಾಜ್ ಸಿಟಿ - 100 ಗಾಡಿ ರಿ. ನಂ .ಕೆಎ - 05 - ಇಕ್ಕೂ - 8688 
162 / 08 ಕಲಂ379 ಐ . ಪಿ . ಸಿ . 

45 / 09 ಯಮಹಾ ಮೋಟಾರ್ ಸೈಕಲ್ ರಿ. ನಂ . ಕೆಎ - 05 - ಇಸಿ - 6876 
162 /08 ಕಲಂ 379 ಐ . ಪಿ . ಸಿ . 

46 /09 ಹೊಂಡಾ ಆಕ್ಟಿವಾ ಗಾಡಿ ರಿ. ನಂ . ಕೆಎ - 05 - ಇಜೆ- 6977 
162 /08 ಕಲಂ379 ಐ . ಪಿ. ಸಿ. 

47 / 09 | ಟಿ. ವಿ .ಎಸ್. ವಿಕ್ಟರ್‌ ಗಾಡಿ ರಿ. ನಂ . ಕೆಎ - 02 - ಇ ಎಸ್ - 6317 
120 / 09 ಕಲಂ 379 ಐ . ಪಿ . ಸಿ . 

73 / 09 

ಯಮಹಾ ಮೋಟಾರ್ ಸೈಕಲ್ ರಿ . ನಂ . ಕೆಎ - 02 - ಇಬಿ - 7035 
120 / 09 ಕಲಂ379 ಐ . ಪಿ . ಸಿ . 

73 /09 ಬಜಾಜ್ ಡಿಸ್ಕವರ್ ಮೋಟಾರ್ ಸೈಕಲ್ ರಿ. ನಂ . ಕೆಎ - 05 - ಇವೈ -1381 
19 . 120 / 09 ಕಲಂ 379 ಐ . ಪಿ .ಸಿ . 

73 / 09 ಯಮಹಾ ಮೋ ಸೈಕಲ್ ರಿ. ನಂ . ಕೆಎ - 05 - ಇಡಿ - 6636 
20 | 120/ 09 ಕಲಂ 379 ಐ . ಪಿ . ಸಿ . 

73 /09 ಬಜಾಜ್ ಸಿಟಿ 100 ಮೋಟಾರ್ ಸೈಕಲ್ ರಿ. ನಂ . ಕೆಎ - 04 - ಟಿಸಿ - 09 
21 | 255 /09 ಕಲಂ379 ಐ . ಪಿ . ಸಿ. 

04 /10 ಕಪ್ಪು ಬಣ್ಣದ ಬಜಾಜ್ ಡಿಸ್ಕವರ್ 

ಮೋಟಾರ್ ರಿ . ನಂ . ಕೆಎ - 51 - ಹೆಚ್ - 8026 
22 255 / 09 ಕಲಂ379 ಐ . ಪಿ . ಸಿ . 

0410 ಕಪ್ಪು ಬಣ್ಣದ ಬಜಾಜ್ ಡಿಸ್ಕವರ್ ರಿ. ನಂ . ಕೆಎ - 04 - ಇಪಿ - 3654 
255 /09 ಕಲಂ 379 ಐ . ಪಿ.ಸಿ. 

06 /10 | ನೀಲಿ ಬಣ್ಣದ ಬಜಾಜ್ ಸಿಟಿ-100 

ಮೋಟಾರ್ ರಿ . ನಂ . ಕೆಎ - 05 - ಇಎಸ್ - 9670 
24 | 255 / 09 ಕಲಂ 379 ಐಪಿಸಿ 

0810 ಕಪ್ಪು ಬಣ್ಣದ ಹೀರೋ ಹೊಂಡಾ ಸೈಂಡರ್ 

ಮೋಟಾರ್ ಸೈಕಲ್ ರಿ. ನಂ .ಕೆಎ - 02 - ಇಡಿ- 3590 
25 | 255 / 09 ಕಲಂ 379 ಐ. ಪಿ . ಸಿ. 

08 /0 1 ಹಸಿರು ಬಣ್ಣದ ಬಜಾಜ್ ಕ್ಯಾಲಿಬರ್ ಗಾಡಿ ರಿ . ನಂ .ಕೆಎ - 03 - ಇಕೆ - 4658 


08 


09 | 


15 


| 


16 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


೩೭೦೩ 


ಕ್ರ ಸಂ ಮೊ . ನಂ . & ಕಲಂ ಮಾಲು ಪಟ್ಟನಂ. 

ವಾಹನದ ಮಾದರಿ ಮತ್ತು ರಿ. ನಂ . 
26 | 255 / 09 ಕಲಂ379 ಐ . ಪಿ . ಸಿ. 

09 /10 ಸಿಲ್ವರ್ ಬಣ್ಣದ ಟಿ.ವಿ .ಎಸ್.ಸ್ಟಾರ್ ಸಿಟಿ 

ಗಾಡಿ ರಿ. ನಂ . ಕೆಎ - 51 - ಕೆ - 3093 
27 | 255 / 09 ಕಲಂ379 ಐ . ಪಿ. ಸಿ . 

09 /10 ಕಪ್ಪು ಬಣ್ಣದ ಹೊಂಡಾ ಆಕ್ಟಿವಾ ಗಾಡಿ 

ರಿ. ನಂ . ಕೆಎ - 04 - ಇಎಸ್ - 3661 
28 | 20212 ಕಲಂ 379 ಐಪಿಸಿ 

13000 1)ಕಪ್ಪು ಸಿಲ್ವರ್ ಹೊಂಡಾ ಸಿಬಿಜಡ್ 

ಮೋಟಾರ್ ಸೈಕಲ್ ರಿ. ನಂ .ಕೆಎ -03 - ಇಪಿ - 7728 
2) ಕಪ್ಪು ಟಿವಿಎಸ್‌ಅಪ್ಪಾಚಿ 
ಮೋಟಾರ್ ಸೈಕಲ್ ರಿ. ನಂ .ಕೆಎ - 45 - ಜೆ - 7961 
3) ಕಷ್ಟು ಹೀರೋ ಹೊಂಡಾ ಸ್ಥಂಡರ್ ಮೋಟಾರ್ ಸೈಕಲ್ 

ರಿ. ನಂ .ಕೆಎ - 25 -ಎಸ್ - 5003 
29 | 202 /12 ಕಲಂ 379 ಐಪಿಸಿ 

131 /10 [1)ಕಪ್ಪು ನೀಲಿ ಬಣ್ಣದ ಹೀರೋ ಹೊಂಡಾ ಸ್ಲಂಡರ್ ಮೋಟಾರ್ ಸೈಕಲ್ 

ರಿ . ನಂ .ಕೆಎ - 13 - ಜಿ - 6845 
30 | 20212 ಕಲಂ 379 ಐಪಿಸಿ 

133 /10 1)ಕಪ್ಪು ಬಣ್ಣದ ಬಜಾಜ್ ಪಲ್ಸರ್ 

ಮೋಟಾರ್ ಸೈಕಲ್ ರಿ. ನಂ .ಕೆಎ - 05 - ಜೆ -6845 
2)ನೇರಳೆ ಕಲರ್ ಟಿವಿಎಸ್ ವಿಕ್ಟರ್ 

ಮೋಟಾರ್ ಸೈಕಲ್ ರಿ. ನಂ .ಕೆಎ -04 - ಇಹೆಚ್ -596 
31 | 20212 ಕಲಂ 379 ಐಪಿಸಿ 

134 /10 1) ಕಪ್ಪು ಬಣ್ಣದ ಹೀರೋ ಹೊಂಡಾ ಸೈಂಡರ್ ಮೋಟಾರ್ ಸೈಕಲ್ 

ರಿ. ನಂ .ಕೆಎ - 45 - ಹೆಚ್ - 4223 
2) ಕಪ್ಪು ಬಣ್ಣದ ಹೀರೊ 

ಹೊಂಡಾ ಸೆಂಡರ್‌ ಮೋಟಾರ್ ಸೈಕಲ್ ರಿ . ನಂ .ಕೆಎ - 09 - ಪಿ - 3609 
32 | 20212 ಕಲಂ 379 ಐಪಿಸಿ 

13710 1)ಕಪ್ಪು ಹೀರೋ ಹೊಂಡಾ ಸ್ಟೆಂಡರ್ 

ಮೋಟಾರ್ ಸೈಕಲ್ ರಿ. ನಂ . ಕೆಎ - 12 - ಹೆಚ್ -2437 
2) ಕಪ್ಪು-ನೀಲಿ ಹೀರೋ ಹೊಂಡಾ ಸ್ಟೆಂಡರ್ 

ಮೋಟಾರ್ ಸೈಕಲ್ ರಿ . ನಂ .ಕೆಎ - 13 - ಎಲ್ - 2652 
33 | 3901 ಕಲಂ 379 ಐಪಿಸಿ 

2201 1) ಕಷ್ಟು ಟಿವಿಎಸ್ ಫಿಯರೋ 

ಮೋಟಾರ್ ಸೈಕಲ್ ರಿ. ನಂ .ಕೆಎ - 05 - ಇವಿ -963 
2)ಕಪ್ಪು ಬಣ್ಣದ ಹೀರೋ ಹೊಂಡಾ ಪ್ಲೆಂಡರ್ 

ಮೋಟಾರ್ ಸೈಕಲ್ ರಿ. ನಂ . ಕೆಎ -19 - ಕೆ - 4412 
34 | 141 / 2 ಕಲಂ 399 - 402 ಐಪಿಸಿ 

5512 1)ಬಜಾಜ್ ಪಲ್ಸರ್ ಮೋಟಾರ್ ಸೈಕಲ್ ಕೆಎ - 04 - ಇಕ್ಯೂ - 4040 

2) ಹೊಂಡಾ ಆಕ್ಟಿವಾ ಗಾಡಿ ರಿ. ನಂ .ಕೆಎ - 04 - ಹೆಚ್ಎ -2415 
35 | 5812 ಕಲಂ 380 ಐಪಿಸಿ 

23 /12 1)ಕಪ್ಪು ಹೊಂಡಾ ಆಕ್ಟಿವಾ ಗಾಡಿ ರಿ. ನಂ .ಕೆಎ - 04 - ಇಎನ್ -5280 | 

2) ಕಪ್ಪು ಬಜಾಜ್ ಬಾಕ್ಸರ್ ಸಿಟಿ ಮೋಟಾರ್ ಸೈಕಲ್ 
ರಿ . ನಂ .ಕೆಎ - 11 - ಎಲ್ - 1816 

3ನೇ ಅಪರ ಮುಖ್ಯ ಮಹಾನಗರ ದಂಡಾಧಿಕಾರಿಗಳು, ಬೆಂಗಳೂರು ನಗರ. 
IN THE COURT OF 1ST M .M . TRAFFIC , MAYO HALL , BANGALORE CITY 
It is hereby notified to the public that the KG Halli Police Station Bangalore City have seized the following vehicles as 
unclaimed and such vehicles are laying in the Police Station as unclaimed so far. Hence the owners of the properties & vehicles may 
put their claim one month from the date of this publication . 

By order of the court 

Range Gowda 
Bangalore city 

Sheristhedar 
Date :16- 9 -2013 

M . M . T . C - 1 


PR. 2211 


೩೭೦೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೩೧, ೨೦೧೩ 


ಭಾಗ ೩ 


List of unclaimed vehicles are lying in K G Halli Police Station , Bangalore city which have been seized under cases 


PF No 


Vehicle Name 


Reg No 


Chassis no 


Engine no 


Kinetic Honda 


KA - 04 , 
Q -4236 


078171 


076508NIE-E 


KA -04 , 


Sunny Moped 


18M94082565 


L - 1190 


Kinetic Honda 


CTV- 6983 


082081NIE - E 


Bajaj Chetak 


CKR -9206 


060850948 


06E897639 


Bajaj Chetak 


06 F96F72938 


35M - 96F47599 . 


KA - 02 , 
S - 1752 


Bajaj- 150 CC 


MER - 2719 


03C410 - 165594 


CKO-158 


AP - 003398 


01- 150 -00 -7340 


Vijay Super 

Scooter 


TVS 50XL 


CNT -5148 . 


287219 - 04 -85 


A508M132689 


Cr No- 202 /2003 U /s 98 KP Act 

PF NO - 159/ 2003 
Cr No- 202/2003 U /s 98 KP Act 

PF NO- 159/2003 
Cr No- 202/2003 U /s 98 KP Act 

PF NO - 166 /2003 
Cr No -498 /2003 U /s 98 KP Act 

PF NO -222 /2003 
05 Cr No -498 /2003 U /s 98 KP Act 

PF NO - 222 /2003 
06 Cr No-498 /2003 U /s 98 KP Act 

PF NO -223 /2003 
07 Cr No -498 / 2003 U /s 98 KP Act 

PF NO - 223 /2003 
08 Cr No-505 /2003 U /s 98 KP Act 

PF NO - 224 /2003 
09 Cr No -505 / 2003 U /s 98 KP Act 

PF NO - 225 /2003 
10 Cr No-505 /2003 U /s 98 KP Act 

PF NO - 225 /2003 
Cr No -505 /2003 U /s 98 KP Act 

PF NO - 225 /2003 
Cr No-31/2004 U /s 98 KP Act 

PF NO - 19/2004 
Cr No- 106 /2005 U /s 98 KP Act 

PF NO - 70 / 2005 
| Cr No - 126 /2005 U /s 98 KP Act 

PF NO -67 / 2005 
15 Cr No -180/ 2005 U /s 98 KP Act 

PF NO - 95 /2005 

DO 


Luna 


CKN - 1541. 


11018529 


11041840 


Luna 


CKO- 642 


21017288 


21033072 


TVS . 


CAH - 1010 


0270450182 


Luna Moped 


22020291 


2200459 


TVS XL 


CAX -6746 


LML Vespa 


CKQ -7936 


AN193269 


001E13F0248 


HERO HONDA 

CD 100 


LML VESPA 


CH984957 


ECN933959 


KA - 04 , 
K -825 


- DO 


BAJAJ CHETAK 


KA -01, 


F06FA253605 


M06FA288810 


H -8918 


- DO 


BAJAJ CHETAK 


0601133126 


06F1172358 


KA - 11 , 
E - 1560 


-DO 


BAJAJ CHETAK 


F06BF006288 


MO6BF006288 


KA - 02 , 
B - 1639 


KA -01 


ME4JF085B48372598 


JF08E0382410 


Honda Activa 

Scooter 


Cr No -220 /2005 U /s 98 KP Act 
PF NO - 135 / 2005 

-DO 
PF NO - 142 /2005 


Yamaha 


EC -4685 . 

KA-03 
EA - 1881 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


2203 


PF No 


Vehicle Name 


Reg No 


Chassis no 


Engine no 


Honda Activa 


KA- 05 - EM -251 


5A38158323 


-DO 
PF NO - 142/ 2005 


Kinetc Honda 


NIE .HL - 321747. 


-DO 
PF NO - 145 /2005 


KA -01 
H - 7413 . 


Kinetic Honda 


KA -03 
Q - 2473. 


Honda Activa 


ME4JE085 D38200296 . ) 


KF08E0206611 


KA -05 
EM -8014 . 


Kinetc Honda 


KA - 07 


NIF - JB -419349 . 


409183. 


R - 2838 . 


27 


Kinetc Honda 


KA -03 


J -4448 . 


BAJAJ CHETAK 


CAJ-4198 


-DO 
PF NO - 148 /2005 

-DO 
PF NO - 149 /2005 

- DO 
PF NO - 150 /2005 
Cr No -353/2005 U /s 98 KP Act 

PF NO -201/2005 
Cr No -388 /2005 U /s 98 KP Act 
PF NO - 204 /2005 

-DO 
PF NO -205 /2005 

-DO 
PF NO - 206 /2005 
Cr No - 139/ 2006 U /s 98 KP Act 
PF NO -85 / 2006 

-DO 
PF NO -85 /2006 


BAJAJ CHETAK 


CKP -8407 


BAJAJ SUPER 


CKK -5602 


31 


TVS 


KA -01, 


C7LH833180 


E51LW040237 


K -8245 


TVS XL 


KA -08 , 


E -8547 


TVS XL 


CAH - 2798 


-DO 
PF NO -85/2006 

-DO 
PF NO - 88 /2006 


TVS XL 


KA-04 , 
EK -7085 


TVS CHAMP 


0208F658456 


-DO 
PF NO -88/2006 


TVS XL 


A601F271092 


- DO 

PF NO -88 /2006 
Cr No-53/ 2007 U /s 98 KP Act 

PF NO - 17 /2007 


37 


601473NIF -MC 


594377NIE -MC 


Kinetic Honda 

Scooter 


KA -03 
Q -6632. 
KA - 14 , 


38 


RX 100 


145249880 


H -6767 


Cr No-101/2008 U /s 98 KP Act 

PF NO - 29/2008 
Cr No - 178 /2008 U /s 98 KP Act 

PF NO -57 / 2008 


39 


BAJAJ CT 100 


DUFBLB 45859 


DUMBLB 44196 


KA -05 , 
ES - 2022 


40 


8401F397460 


8401M433565 


296 /2008 U /s 98 KP Act, PF 

NO - 108 / 08 


SUZUKI 
SHOGAN 

BAJAJ 
DISCOVER 


KA -08 , 

E - 3378 
NO -KA -44 , 

H -4001 


41 


MD2DSDSZZNCE10058 DSGBNC87946 


Cr no -117 /2009 u /s 98 KP Act 

PF NO -84 /09 
PF NO - 84 / 09 


OOM20C24375 


OOM18M24208 


HERO HONDA 
SPLENDOR 


KA - 06 , 
R - 381 


43 


PF NO - 85 /09 


OOG20F05950 


OOG18E0 -6212 


HERO HONDA 
SPLENDOR 

PLUS 


NO -KA -05 , 
EG -3807 


೩೭೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೩ 


PF No 


Vehicle Name 


Reg No 


Chassis no 


Engine no 


PF NO - 87/ 09 


06G16F08242 


06G15E07579 


HERO HONDA 
SPLENDOR 

PLUS 


NO-KA- 05 , 
EM- 3577 


45 


PF NO- 88 / 09 


BAJAJ PULSAR 


DHVBLL91880 


DHGBLL91199 


NO -KA- 02 
, EK - 740 


46 | 


02J21C268717 


02J21M15316 


122 / 09 U / s 98 K P Act 

PF NO-57/ 09 


HERO HONDA 
PASSION NO 
BLACK COLOR 


KA- 01 , 
U - 7452 


47 


02H21c22462 


04A15M38340 


325 / 2010 U /s98 KP Act 

PF NO - 129/10 


HERO HONDA 
PASSION 


NO-KA- 04 , 
ED - 2676 


PF NO -129 /10 


03C20F09839 


03C18E27182 


HERO HONDA 
SPLENDOR 


KA- 03, 
EB -1346 


Bangalore city 
Date :16 - 9- 2013 
PR .2214 
SC . 5 


By order of the court 
Range Gowda 
Sheristhedar 
M . M . T. C -1. 


IN THE COURT OF HON BLE 3RD A . C .M .M ., COURT NRUPATHUNGA ROAD , BANGALORE 

It s hereby notified to the public , that Magadi Road police Station , Bangalore City have Seized the following vehicle a 
unclaimed and such vehicles are lying in the police Station as unclaimed so for. Hence the owner of the vehicles may put their claim six 
(06 ) months from the date of this notification 

3RD A.C .M .M ., COURT NRUPATHUNGA ROAD , BANGALORE 
ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಅಮಾನತ್ತು ಪಡಿಸಿಕೊಂಡಿರುವ ವಾರಸುದಾರರಿಲ್ಲದ ವಾಹನಗಳ ವಿವರಗಳು 


(વ 


ಪಿಎಫ್ 


ಮೊ ಸಂ ಮತ್ತು ಕಲಂ 


ವಾಹನದ ಮಾದರಿ 


ವಾಹನದ ನೋಂದಣಿ 

ಸಂಖ್ಯೆ 


ಇಂಜಿನ್ ನಂ 


ಚಾಸಿಸ್ ನಂ 


૪ 


ನಂ 


16 /2006 


ಬಜಾಜ್ ಸ್ಕೂಟರ್ 


ಸಿ. ಎ . ಕ್ಯೂ - 4733 


105 


50230208 


25 / 2006 ಕಲಂ. 
399 - 402 379 ಐಪಿಸಿ 


ಇ269109 


- - 


ಯಮಹಾ 


ಸಿ . ಕೆ . ಎಂ - 5492 


ಐಎಲ್‌ಐ 


ಐಎಲ್‌ಐ 


050791 


050791 


ಯಮಹಾ 


ಕೆ . ಎ - 01 


ಡಿಜೆಬಿ1937 


ಡಿಜಜಜಿಬಿಎಜಿ 

26970 


ಕ್ಯೂ - 2885 
ನಂ . ಇಲ್ಲ 


4 , 


- - 


- - 


ಹೀರೋಫುಕ್ 


5 , 


91 /2003 


ಆಟೋರಿಕ್ಷಾ 


ಎಂ . ಇ . ಜಿ - 5302 


22811085351 


220811076811 


210 / 03 ಕಲಂ. 
379 ಐ . ಪಿ. ಸಿ . 


ಸಿಮೀಸ್‌ ಸಂ . 


37 /2008 


| 


ಟಿ. ವಿ .ಎಸ್ . ವಿಕ್ಟರ್‌ 


ಕೆ . ಎ - 14 


319 /2008 


ವಿ - 4036 


48/2002 | ಆರ್‌.ಎಕ್ಸ್. ಯಮಹಾ 


165254095 


165254095 


85 /2002 ಕಲಂ. 
379 ಐ. ಪಿ . ಸಿ . 


ಕೆ. ಎ - 01 
ಎಂ - 9772 


8. 


41/2000 ಕಲಂ. 


15/2000 | ಟಿ. ವಿ. ಎಸ್ .ಎಕ್ಸ್ .ಎಲ್. 


ಕೆ. ಎ - 02 


379 ಐ . ಪಿ . ಸಿ . 


ಎಲ್ - 7219 


ಟಿ. ವಿ . ಎಸ್ - 50 


ಸಿ . ಎ . ಆರ್ - 9991 


ಎಕ್ಸ್ .ಎಲ್. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


೩೭೦೭ 


ಪಿಎಫ್ 


*(d 


ಮೊ ಸಂ ಮತ್ತು ಕಲಂ 


ವಾಹನದ ಮಾದರಿ 


ಇಂಜಿನ್ ನಂ 


ಚಾಸಿಸ್ ನಂ 


ವಾಹನದ ನೋಂದಣಿ 

ಸಂಖ್ಯೆ 
ಸಿ . ಎ. ಡಬ್ಲ್ಯೂ - 8129 


- 


- 


ಟಿ. ವಿ .ಎಸ್.50 

ಎಕ್ಸ್ .ಎಲ್. 
ಟಿ . ವಿ .ಎಸ್.ಆವಂತಿ 


- 


- 


ಸಿ . ಎ . ವಿ - 5633 


ಇಎ60437 


ಸಿಬಿ01048 


12 . 


- - 


ಹೀರೋಫುಕ್ 


ಕೆ. ಎ - 02 
ಹೆಚ್ - 7958 


13 | 


5001 


ಆಟೋರಿಕ್ಷಾ 


ಕೆಎ05ಬಿ5991 


ಎಇಎಮ್‌ಬಿಜೆಹೆಚ್ 


110 /11 ಕಲಂ 
379 ಐಪಿಸಿ 


24ಎಫ್‌ಬಿ 
ಜೆಹೆಚ್ 88954 


6569 


9411 | 


ಆರ್‌ಎಕ್ಸ್ ಯಮಹಾ 


145183670 


984145183670 


245 /11 ಕಲಂ 41 ಕ್ಲಾಸ್ 
ಡಿ102 ಸಿಆರ್‌ಪಿಸಿ 


ಕೆ ಎ 02 
ಡಬ್ಲೂ 8735 

ಕೆ ಎ 01 
ಎಲ್ 7680 


95ll 


ಕೆನೆಟಿಕ್‌ ಹೊಂಡಾ 


ಎನ್‌ಐಇಡಬ್ಲೂಎಫ್ 

745607 


9611 


ಸುಜುಕಿ ಮಾಕ್ಸ್ 100 


ಕೆ ಎ 02 
ವಿ 3122 


9709ಎಮ್ 
428980 


9709ಎಫ್ 
882996 


17 . | ಸಿಮಿಸ್ ನಂ 3712 


1402 


ಸಿಕೆಇ7874 


ಆರ್ ಎಕ್ಸ್ 100 
ಯಮಹಾ 


11012 


ಬಜಾಜ್ ಪಲ್ಸರ್ 


ಕೆಎ02 


ಜಿಬಿಪಿಡಿ04096 


131 / 2 ಕಲಂ 
379 ಐಪಿಸಿ 


ಎಸ್ಪಿ 


0077 


ಎಮ್‌ಡಿಡಿಡಿಹೆಚ್ 
ಡಿಹೆಚ್ 522 
ಪಿಸಿಡಿ65690 


19 | 19712 ಕಲಂ379 ಐಪಿಸಿ | 16702 


ಕೆಎ03ಇಎಸ್‌6359 


ಹಿರೋಹೊಂಡಾ 
ಸೈಂಡರ್ 


07ಎಫ್16ಎಫ್ 

03567 


07ಎಫ್15 
ಇ02322 


18302 


ಕೆಎ01ಇಬಿ8652 


04ಕೆಇ5 


04ಕೆ16 


ಇ58230 


ಎಫ್5109 


18412 


ಕೆಎ05ಜೆ9148 


02218 


02120 


ಎಮ್19308 


ಜಿ9269 


ಹಿರೋಹೊಂಡಾ 

ಸೈಂಡರ್ 
ಹಿರೋಹೊಂಡಾ 

ಸೈಂಡರ್ 
ಹಿರೋಹೊಂಡಾ 

ಸೈಂಡರ್ 
ಹಿರೋಹೊಂಡಾ 
ಸೈಂಡರ್ 


184 /02 


ಕೆಎ0398123 


06ಎ16 


06ಎ15 
ಎಮ್36358 


ಸಿ17267 


18512 


06ಬಿ15 


06ಬಿ16 


ಕೆಎ51ಎಮ್‌ಇ 2462 


ಇ2237 


ಎಫ್22594 


185 /12 


ಕೆಎ40ಜೆ4106 


04ಕೆ15 
ಎಮ್30037 


ಕೆಎ0522 
ಎನ್10809 


18612 


ಹಿರೋಹೋಂಡಾ 

ಸೈಂಡರ್ 
ಹಿರೋಹೊಂಡಾ 

ಸೈಂಡರ್ 
ಬಜಾಜ್ ಡಿಸ್ಕವರಿ 


ಕೆಎ53ಎಲ್69 


07ಎಫ್15717870 


07ಎಫ್16 
ಎಫ್17922 


ಕೆಎ - 06 - ಇ - 8715 


ಜೆಡ್ ಜೆ ಎಮ್ 

ಬಿಟಿಹಚ್ 


ಎಮ್ ಡಿ2ಡಿಎಸ್ 
ಜೆ222ಟಿಡಬ್ಲ್ಯೂಹೆಚ್ 

23177 


07ಡಿ16013172 


ಹಿರೋಹೊಂಡಾ 
ಸೈಂಡರ್ 


ಕೆಎ - 05 - ಇಎಸ್ 

7867 


07ಡಿ15ಎಮ್ 

14298 


PR. 2215 


3RD A . C .M .M ., COURT NRUPATHUNGA ROAD , BANGALORE 


೩೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

ಭಾಗ ೩ 
ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೆಶಕರ ಕಛೇರಿ, ನಂ . 16 , 11ನೇ ರಾಜಭವನ ರಸ್ತೆ , ಬೆಂಗಳೂರು 
ಸಂ :ಕೃಮಾಇ / ನಿಯವಿ/ ಉ . ಮಾ . ಪ್ರಾಂ / 114 / 13 - 14 ಬೆಂಗಳೂರು, ದಿನಾಂಕ:13/ 09 / 2013. 

ಅಧಿಸೂಚನೆ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ , 1966ರ ಕಲಂ 6( 2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾಗಿರುವ ಪಿ.ಎಸ್. ವಸ್ತದ ಆದ ನಾನು ತಿಪಟೂರು ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರಿ ಅಧಿಸೂಚನೆಗಳ ಮೂಲಕ ಘೋಷಿಸಲಾಗಿರುವ ಅಧಿಸೂಚಿತ ಕೃಷಿ 
ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ತಿಪಟೂರು ತಾಲ್ಲೂಕು, ಕಿಬ್ಬನಹಳ್ಳಿ ಹೋಬಳಿ, ಕಿಬ್ಬನಹಳ್ಳಿ ಗ್ರಾಮದ ಪರಿಮಿತಿಯೊಳಗಿನ ಪ್ರದೇಶವನ್ನು “ ಉಪ 
ಮಾರುಕಟ್ಟೆ” ಎಂದು ಮತ್ತು ಕಿಬ್ಬನಹಳ್ಳಿ ಗ್ರಾಮದ ಪರಿಮಿತಿಯೊಳಗೆ ಹಾಲಿ ವ್ಯಾಪಾರ ನಡೆಯುವ ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸ್ಥಳವನ್ನು 
"ಉಪ ಮಾರುಕಟ್ಟೆ ಪ್ರಾಂಗಣ " ಎಂದು ಘೋಷಿಸಿದ್ದೇನೆ. 

ಕೃಷಿ ಉತ್ಪನ್ನಗಳು 
1. ಜಾನುವಾರುಗಳು, 2. ಮೇಕೆಗಳು , 3.ಕುರಿಗಳು, 4. ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ) , 5, ಎಲ್ಲಾ ಹೂ .ಗಳು , 6. ಸಜ್ಜೆ , 7. ಜವೆ ಗೋಧಿ, 8.ಜೋಳ, 
9.ಕಂಬು, 10. ಮೆಕ್ಕೆಜೋಳ, 11.ನವಣೆ, 12. ಭತ್ತ, 13. ರಾಗಿ, 14. ಅಕ್ಕಿ 15 .ಸಾಮೆ ( ಸಾವೆ), 16 .ಗೋಧಿ, 17.ಅಂಟುವಾಳ, 18. ಬೊಂಬು, 19 . ಬೆತ್ತ, 20.ಹಿಪ್ಪೆಬೀಜ, 
21. ಹೊಂಗೇಬೀಜ, 22. ಬೇವಿನಬೀಜ, 23 .ಸೀಗೇಕಾಯಿ , 24 . ಹುಣಸೇಹಣ್ಣು, 25. ಹುಣಸೇಬೀಜ, 26 .ಸೇಬು, 27. ಬಾಳೆಹಣ್ಣು, 28.ಬೋರೆಹಣ್ಣು. 
29 . ಹುಳಿಹಣ್ಣುಗಳು, 30. ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 32. ದ್ರಾಕ್ಷಿ, 33. ಹಲಸಿನಹಣ್ಣು, 34.ಜಂಬುನೇರಳೆಹಣ್ಣು, 35.ನಿಂಬೆಹಣ್ಣು, 
36 .ಕರಬೂಜ, 37. ಮಾವಿನಹಣ್ಣು, 38.ಮೂಸಂಬಿ, 39. ಮರಸೇಬು, 40.ಪೈನಾಪಲ್ ( ಅನಾನಸ್), 41.ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 

ಕಿತ್ತಳೆ, 46.ಕಲ್ಲಂಗಡಿ, 47, ನೆಲಗಡಲೆ ( ಶೇಂಗಾ ) (ಕಾಯಿ ಮತ್ತು ಬೀಜ), 48. ಹರಳುಬೀಜ, 49. ಹತ್ತಿಬೀಜ 
50.ಅಗಸೆಬೀಜ, 51. ಸಾಸುವೆ, 52. ಹುಚ್ಚೆಳ್ಳು, 53.ಕುಸುಬೆ, 54.ಎಳ್ಳು, 55.ಸೂರ್ಯಕಾಂತಿ ಬೀಜ, 56.ಸೋಯಾಬಿನ್ , 57. ಅಡಿಕೆ, 58.ಗೋಡಂಬಿ ಬೀಜ, 
59. ಒಣಮೆಣಸಿನಕಾಯಿ , 60.ತೆಂಗಿನಕಾಯಿ, 61.ಕೊಬ್ಬರಿ , 62.ಕೊತ್ತಂಬರಿ ಬೀಜ ( ಧನಿಯಾ), 63 . ಬೆಳ್ಳುಳ್ಳಿ, 64. ಶುಂಠಿ, 65. ಮೆಂತ್ಯ , 66.ಕಾಳುಮೆಣಸು, 
67. ಅರಿಶಿನ , 68. ಅಲಸಂದೆ (ಇಡೀ ಮತ್ತು ಒಡೆದ), 69.ಅವರೆ ( ಇಡೀ ಮತ್ತು ಒಡೆದ), 70 .ಕಡಲೆ ( ಇಡೀ ಮತ್ತು ಒಡೆದ), 71.ಉದ್ದು (ಇಡೀ ಮತ್ತು 
ಒಡೆದ), 72. ಬುಲ್ಲರ್ ( ಇಡೀ ಮತ್ತು ಒಡೆದ), 73. ಹೆಸರು ( ಇಡೀ ಮತ್ತು ಒಡೆದ), 74 . ಹುರುಳಿ , 75 . ಲಾಕ್ ( ಇಡೀ ಮತ್ತು ಒಡೆದ), 76. ಮಡಿಕೆ ( ಮಟಕಿ) 
( ಇಡೀ ಮತ್ತು ಒಡೆದ), 77. ಚೆನ್ನಂಗಿ ( ಮಸೂರಿ) ( ಇಡೀ ಮತ್ತು ಒಡೆದ), 78.ಬಟಾಣಿ, 79.ತೊಗರಿ ( ಇಡೀ ಮತ್ತು ಒಡೆದ), 80.ಮೋತ್ (ಇಡೀ 
ಮತ್ತು ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ ಹೊರತುಪಡಿಸಿ), 82 .ಕಾಯಿಗಳು , 83. ಹಸಿರುಮೆಣಸಿನಕಾಯಿ , 84.ಈರುಳ್ಳಿ , 
85 . ಆಲೂಗಡ್ಡೆ, 86.ಸುವರ್ಣಗೆಡ್ಡೆ, 87. ಸಿಹಿಗೆಣಸು ( ಗೆಣಸು), 88.ಟೊಮ್ಯಾಟೋ , 89.ವೀಳ್ಯದೆಲೆ, 90. ಬೆಲ್ಲ, 91. ತೆಂಗಿನಕಡ್ಡಿ, 92 .ಒಣದ್ರಾಕ್ಷಿ, 

ಅನುಸೂಚಿ 


ಕಿಬ್ಬನಹಳ್ಳಿ ಕ್ರಾಸ್‌ನಲ್ಲಿ ಹಾಲಿ ಸಂತೆ ನಡೆಯುತ್ತಿರುವ ಈ ಕೆಳಗಿನ ಸೀಮಾಬದ್ದ ಸ್ಥಳ: 
ಪೂರ್ವಕ್ಕೆ : ಕಿಬ್ಬನಹಳ್ಳಿ ಕ್ರಾಸ್ ಸರ್ಕಲ್‌ನಿಂದ ಪೂರ್ವಕ್ಕೆ 100 ಮೀಟರ್ 
ಪಶ್ಚಿಮಕ್ಕೆ : ಕಿಬ್ಬನಹಳ್ಳಿ ಕ್ರಾಸ್ ಸರ್ಕಲ್‌ನಿಂದ ಪಶ್ಚಿಮಕ್ಕೆ 100 ಮೀಟರ್ 
ಉತ್ತರಕ್ಕೆ : ಕಿಬ್ಬನಹಳ್ಳಿ ಕ್ರಾಸ್ ಸರ್ಕಲ್‌ನಿಂದ ಉತ್ತರಕ150 ಮೀಟರ್ 
ದಕ್ಷಿಣಕ್ಕೆ : ಕಿಬ್ಬನಹಳ್ಳಿ ಕ್ರಾಸ್ ಸರ್ಕಲ್‌ನಿಂದ ದಕ್ಷಿಣಕ್ಕೆ 100 ಮೀಟರ್ 


PR. 2234 


ಪಿ.ಎಸ್. ವಸ್ತ್ರದ 
ನಿರ್ದೆಶಕರು 


SC . 30 


ಭಾಗ ೩ 


2206 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

REVENUE DEPARTMENT 
OFFICE OF THE DEPUTY COMMISSIONER , DAKSHINA KANNADA DISTRICT, MANGALORE 


NOTIFICATION 


No .RTA /CR / 65 /2013 -14 /112800 , Date : 11/09/2013 


Whereas the then District Magistrate, DK ., Mangalore in his notification No.RTA /CR .268 /90 - 91 dated 05 /01/ 1991 has 
restricted further entry and plying of City Buses to State Bank area after duly considering heavy congestion resulting in blockade of 
vehicles , air and noise pollution apart from lack of halting places around State Bank . 


And whereas the then District Magistrate had held Road Safety Meeting and had been passed resolution on 27 .11. 1992 
under subject No.5/92 -93 to shift the Hampankatta Bus Stand . This proposal had also examined vis -à- vis the development of 
Hampanakatta area which is nucleus of development of city in view of establishment of commercial complexes , Government Offices, 
Market Complex, Railway station etc ., in addition to that he had examined the traffic congestion in the Hampanakatta traffic point with 
reference to the report submitted by the then RTA ., DK ., The high vehicle population has also resulted in air and noise pollution posing 
health hazard . It was necessary that the situation should not further be allowed to deteriorate and if thathappens the traffic would come 
to a stand- still in Hampanakatta signal point. Therefore the Secretary , RTA., had recommended for restriction of further entry ofmofussil 
services including inter-state and inter-regional services with fresh permits to be obtained thereafter to Hampanakatta bus stand ; by 
issue of necessary notifications under Section 115 of the Motor Vehicles Act 1988 read with Rule 221A (5) of Karnataka Motor Vehicle 
( 2nd Amendment) Rules, 1990 . 


Therefore in exercise of the power, the then District Magistrate had issued notification No RTA .CR . 182/1992 -93 dated 
06 /04 /1993 restricting further entry of fresh stage carriage services and has fixed four stops in the outer area to restrict the entry of 
fresh services. Accordingly KPT., Mallikatte , Kankanady and Ladyhill Circle were fixed as terminal points to the new stage carriage 
permits to be issued . 


The validity of these notifications were under challenge before the Hon ble High Court , the writ petitions were filed by 
Smt. Kathija and others and they were dismissed and Writ Appeals No. 24 -27 /96 filed against the Judgment in Writ Petitions were also 
dismissed on 24 . 11. 1997 . The Division Bench however, has observed in the judgment that " .... Several situations that may warrant 
review of the decision taken earlier and taking a fresh decision under Section 115 of the Act, may arise , and it is absolutely 
necessary for the District Magistrate to have such periodical review . And on such review , to either withdraw 
prohibition /restriction or to modify the prohibition restricted earlier imposed . ...” Hence the authorities have to take note of the 
situations time and again . 


That the road conditions in Mangalore City has been improved , cement roads have been replaced to the earlier roads . 
However, the narrow road situation is still being continued . The population in Mangalore city is increased to about Five lakhs as per the 
2011 Census . The increase of traffic and the population has been studied by the NITK Engineering College , Mangalore and a report is 
also submitted to the RTA., Mangalore . Regarding growth of registered vehicles in Mangalore city is concerned there were 69 ,519 
vehicles as on 31.3 . 1993, as on 31.3 .2008 these were increased to 2 ,48 , 396 and as on 31/03/ 2013 the vehicles were increased up to 
3 ,89 ,533 . This is more than Six times to the existing vehicles recorded earlier . 


The Dakshina Kannada and Canara Bus Operators Association have given representations, that the earlier restrictions by 
fixing the stops at Kankanady , Mallikatte ,may be extended further because of traffic congestion . They have requested that the stop 
may be fixed at pumpwell instead of Kankanady and instead of Mallikatte itmay be fixed at KPT to the fresh stage carriage permits to 
be issued . This would ease out the traffic congestion keeping the existing stage carriage permits which have been issued and 
operating and the restriction may be imposed to the fresh stage carriage permits to be issued after this modified notification . 


The RTO ., and Secretary, RTA ., has submitted the report by requesting this authority to take suitable action under Section 
115 of the M . V . Act 1988 . In his report based on the joint route survey of police and Transport Department he has explained the road 
congestion and he has mentioned the number of vehicles passing through Hampanakatta Signal. According to this report which 
indicates that sometimes during peak hours 8 .00 AM to 9 AM 276 vehicles per minute , 9.00 AM to 10 .00 AM 322 vehicles per minute , 
10 .00 AM to 11.00 AM 295 vehicles per minute , 4 .00 PM to 5 .00 PM 302 vehicles per minute , 5 .00 PM to 6 .00 PM 342 vehicles per 
minute and 6 .00 PM to 7 .00 PM 317 vehicles per minute passes through Hampankatta area. Due to this enormous increase of vehicles 
the Hampanakatta and State Bank areas , which are resulted in traffic congestion , blockade with air and noise pollution . There is steep 
increase of vehicles registered at Mangalore which is Six times higher comparatively from 1992 to 2013 . To ease out this , there is 


2200 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೩ 


necessity of modification of the earlier notifications dated 5 .1. 1991 and 6.4.1993. The Hon ble High Court also has held that the 
periodical review has to bemade by the DistrictMagistrate . 


Taking note of all the situations, traffic congestion , increase of vehicles in Mangalore City, the necessity of existing services to 
the increased population and considering the above said circumstances I, N . Prakash , I.A . S . the District Magistrate , Dakshina Kannada 
District, Mangalore having examined the entire issue in detail and satisfied to modify the earlier notifications . Therefore I do hereby 
issue the modified notification under Section 115 of the M . V . Act 1988 read with Rule 221A (5 ) of the KMV Rules fixing the stops to 
those stage carriage permits to be issued fresh in future as hereunder : 


1. The moffusil buses coming from Maravoor, Bondel,KPT., to be restricted upto KPT., and stop fixed atKPT ., 


2. The moffusil buses coming from Gurpur-Kulashekar shall be restricted upto Mallikatte and stop fixed at Mallikatte . 


3. The moffusil buses coming from Talapady, Ullal-Konaje , Thokkottu , Padil and Nagoori side shall be restricted upto 

Kankanady and stop fixed at Kankanady . Fresh services shall not be terminated or allowed to enter through 
Mangaladevi. 


4 . The mofussil buses coming from Surathkal, Kuloor,Kottara shallbe restricted upto Kottara Infosys stop . 


The notifications issued earlier on 05 /01/1991 in No. RTA .CR .268 /1990 - 91 and dated 6 .4 .1993 RTA .CR . 182/ 1992 -93 are 
modified to the extentmentioned above. The restriction for issue of fresh stage carriage permits as mentioned above shall be applied 
to all types of stage carriage permits to be issued hereafter . Fresh stage carriage services shall notbe allowed to enter inside city in any 
other roads. The existing stage carriage services operating as per the routes mentioned in the permits as on the date of this 
notification shall have right to be operated as per permit conditions . 

However the Inter District route permits of STU s are allowed to operate on the route Pumpwell -Kankanady - Jyothi-Bunts 
hostel- PVS circle - Lalbagh - KSRTC bus stand - Bejai-KPT. 


The Police Authorities is authorized to erect necessary sign boards for the Stoppage and regulation of mofussil buses having 
fresh permits obtained hereafter under the powers conferred under Section 116 of Karnataka Motor Vehicles Act 1988 read with Rule 
221A (5 ) of the Karnataka Motor Vehicles Amended Rules 1990 . 

The notification will come into force with immediate effect and shall remain in force until further orders. 
Issued undermyhand and seal of this 11th Day of September, 2013. 


PR . 2301 


District Magistrate 


SC . 40 


Dakshina Kannada District, Mangalore . 


PUBLIC NOTICE 
SRN CAPITAL SOLUTIONS PRIVATE LIMITED 


REGD OFF : SPL Habitat Apartment, # A , 138 , Gangadhara Chetty Road , 

Bangalore – 560042 , Dated : 23.09.2013 


Notice is hereby given for general information that the members of SRN CAPITAL SOLUTIONS PRIVATE LIMITED at the 
Extra Ordinary GeneralMeeting of the Company held on Monday the 23rd day of September 2013 at 10 . 30 A .M at the Registered Office 
of the Company at SPL Habitat Apartment, # A , 138 , Gangadhara Chetty Road , Bangalore - 560042 have passed the following Special 
Resolution to wind up the above company voluntarily : 


" RESOLVED THAT pursuant to the provisions of Section 484 (1)(b ) of the Companies Act, 1956 , the consent of the members of the 
company be and is hereby accorded to wind-up the affairs of the Company as the members voluntary winding-up with immediate 
effect.” 


By Order of Board 
ANIL KUMAR SUD 


Liquidator 
SRN CAPITAL SOLUTIONS PRIVATE LIMITED 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


೩೭೧೧ 


FORM NO. 151 

(SEE RULE 315) 

Members Voluntary Winding Up 
Notice of Appointment of Liquidator pursuant to section 516 

Bangalore - 560042, Date : 23. 09 .2013 


Name of the Company 


SRN CAPITAL SOLUTIONS 


PRIVATE LIMITED 


Nature of Business 


Real Estate & Construction 


Address of Registered Office 


SPL Habitat Apartment, 
# A , 138 , 
Gangadhara Chetty Road , 
Bangalore – 560042 
Anil Kumar Sud 
D313, The Elgin ,No. 11, Hosur Road , 
Bangalore - 560025 


Name & Address of Liquidator 


Date of Appointment 


23rd September 2013 


By whom appointed 


Members in their meeting held on 23.09. 2013 


By Order of Board 


ANIL KUMAR SUD 


Liquidator 
SRN CAPITAL SOLUTIONS PRIVATE LIMITED 


ಸಾರ್ವಜನಿಕ ಸೂಚನೆ 
ಎಸ್. ಆರ್ .ಎನ್. ಕ್ಯಾಪಿಟಲ್ ಸೊಲ್ಯುಷನ್ಸ್ ಪ್ರೈವೇಟ್ ಲಿಮಿಟೆಡ್ 

ನೋಂದಾಯಿತ ಕಛೇರಿ : 
ಎಸ್. ಪಿ.ಎಲ್. ಹಾಬಿಟಾಟ್ ಅಪಾರ್ಟ್‌ಮೆಂಟ್ಸ್ 
# ಎ 138, ಗಂಗಾಧರ ಚೆಟ್ಟಿ ರಸ್ತೆ , ಬೆಂಗಳೂರು- 560 042 

ಬೆಂಗಳೂರು, ದಿನಾಂಕ : 23.09 .2013 
ಸಾರ್ವಜನಿಕ ಮಾಹಿತಿಗಾಗಿ ಎಸ್. ಆರ್.ಎನ್. ಕ್ಯಾಪಿಟಲ್ ಸೊಲ್ಯುಷನ್ಸ್ ಪ್ರೈವೇಟ್ ಲಿಮಿಟೆಡ್‌ನ ಸದಸ್ಯರ ವಿಶೇಷ ಮಹಾಸಭೆಯು, ಸೋಮವಾರ 
ದಿನಾಂಕ 23ನೇ ಸೆಪ್ಟೆಂಬರ್ 2013ರ ಬೆಳಿಗ್ಗೆ 10.30 ಗಂಟೆಗೆ ಕಂಪೆನಿಯ ನೋಂದಾಯಿತ ಕಛೇರಿ, ಎಸ್. ಪಿ.ಎಲ್. ಹಾಬಿಟಾಟ್ ಅಪಾರ್ಟ್‌ಮೆಂಟ್ , # ಎ , 
138 , ಗಂಗಾಧರ ಚೆಟ್ಟಿ ರಸ್ತೆ, ಬೆಂಗಳೂರು-560 042 ರಲ್ಲಿ ಜರುಗಿದ್ದು , ಅಲ್ಲಿ ಈ ಮೇಲೆ ಸೂಚಿಸಿದ ಕಂಪೆನಿಯನ್ನು ಮುಚ್ಚಲು ವಿಶೇಷ ನಿರ್ಣಯವನ್ನು ಈ 
ಕೆಳಗಿನಂತೆ ಮಂಡಿಸಿ ಅಂಗೀಕರಿಸಲಾಯಿತು. 

ಕಂಪನಿ ಕಾಯ್ದೆ 1956ರ ವಿಭಾಗ 484(1)( ಬಿ) ನಿಬಂಧನೆ ಪ್ರಕಾರ ಕಂಪನಿಯನ್ನು ಸದಸ್ಯರ ಸ್ವಇಚ್ಛೆಯಂತೆ ಮುಚ್ಚುವ ನಿರ್ಣಯವನ್ನು 
ಈಗಿಂದೀಗಲೇ ಜಾರಿಗೆ ಬರುವಂತೆ ತೀರ್ಮಾನಿಸಲಾಗಿದೆ. 


ಮಂಡಳಿಯ ಆದೇಶದ ಮೇರೆಗೆ 
ಅನಿಲ್ ಕುಮಾರ್ ಸೂದ್, 

ಲಿಕ್ವಿಡೇಟರ್. 
ಎಸ್.ಆರ್.ಎನ್. ಕ್ಯಾಪಿಟಲ್ ಸೊಲ್ಯುಷನ್ಸ್ 

ಪ್ರೈವೇಟ್ ಲಿಮಿಟೆಡ್ 


ಭಾಗ ೩ 


೩೭೧೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

ಫಾರ್ಮ್ ಸಂ . 151 (ರೂಲ್ 315 ನೋಡಿ) 

ಸದಸ್ಯರು ಸ್ವಯಂ ಪ್ರೇರಿತವಾಗಿ ಮುಚ್ಚುವುದು 
ಸೆಕ್ಷನ್ 516ರ ಅನುಸಾರ ಲಿಕ್ವಿಡೇಟರ್ ನೇಮಕಾತಿ ನೋಟೀಸು 

ಬೆಂಗಳೂರು, ದಿನಾಂಕ : 23.09.2013 
ಕಂಪೆನಿಯ ಹೆಸರು 

ಎಸ್. ಆರ್. ಎನ್. ಕ್ಯಾಪಿಟಲ್ ಸೊಲ್ಯುಷನ್ ಪ್ರೈವೇಟ್ ಲಿಮಿಟೆಡ್ 
ವ್ಯವಹಾರ ಸ್ವರೂಪ 

ಕಟ್ಟಡ ನಿರ್ಮಾಣ 
ನೊಂದಾಯಿತ ಕಛೇರಿಯ ವಿಳಾಸ 

ಎಸ್. ಪಿ .ಎಲ್. ಹಾಬಿಟಾಟ್ ಅಪಾರ್ಟ್‌ಮೆಂಟ್ 

# ಎ , 138 , ಗಂಗಾಧರ ಚೆಟ್ಟಿ ರಸ್ತೆ , ಬೆಂಗಳೂರು-560 042 
ಲಿಕ್ವಿಡೇಟರ್ ರವರ ಹೆಸರು ಮತ್ತು ವಿಳಾಸ 

ಅನಿಲ್ ಕುಮಾರ ಸೂದ್ 
ಡಿ. 313, ದಿ ಎಗಿಲಿನ್, ಸಂ . 11, ಹೊಸೂರು ರಸ್ತೆ, 

ಬೆಂಗಳೂರು-560 025 
ನೇಮಕಾತಿ ದಿನಾಂಕ 

ಸೆಪ್ಟೆಂಬರ್ 23, 2013 
ಯಾರಿಂದ ನೇಮಕಾತಿಗೊಂಡರು 

ಸೆಪ್ಟೆಂಬರ್ 23, 2013 ರಂದು ನಡೆದ ಮೀಟಿಂಗ್‌ನಲ್ಲಿ ಇದ್ದ ಸದಸ್ಯರು 


PD . 116 
Sc . 5 


ಮಂಡಳಿಯ ಆದೇಶದ ಮೇರೆಗೆ 
ಅನಿಲ್ ಕುಮಾರ್ ಸೂದ್, 

ಲಿಕ್ವಿಡೇಟರ್. 

ಎಸ್.ಆರ್.ಎನ್ . ಕ್ಯಾಪಿಟಲ್ ಸೊಲ್ಯುಷನ್ಸ್ ಬಪ್ರೈವೇಟ್ ಲಿಮಿಟೆಡ್ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಮಿನಿ ವಿಧಾನಸೌಧ, ಕೊಠಡಿ ಸಂಖ್ಯೆ : 305, ತುಮಕೂರು 


ವಿಷಯ : ಸಮಾಪನೆಯಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಓಬಳಾಪುರ, ತುಮಕೂರು ತಾಲ್ಲೂಕು ಇದರ 

ನೋಂದಣಿ ರದ್ದು ಪಡಿಸುವ ಕುರಿತು 


ಉಲ್ಲೇಖ : 


1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪ ವಿಭಾಗ, ತುಮಕೂರು ರವರ ಪತ್ರ 

ಸಂಖ್ಯೆ : ಎಆರ್‌- 32 / ಡಿ.ಎಲ್.ಎಸ್ /35 /2001 - 02 , ದಿನಾಂಕ : 17 -6 -2013. 
2. ಈ ಕಛೇರಿ ಆದೇಶ ಸಂಖ್ಯೆ : ಡಿಆರ್‌ಟಿ/ಎಲ್‌ಕ್ಯೂಡಿ/43/ಸಿಆ‌5 /2001 -02 , ದಿನಾಂಕ : 31 -7 -2001. 
3. ಸಹಕಾರ ಅಭಿವೃದ್ಧಿ ಅಧಿಕಾರಿ, ಉಪ ನಿಬಂಧಕರ ಕಛೇರಿ ಹಾಗೂ ಸಮಾಪನಾಧಿಕಾರಿಗಳು ಹಾಲು 

ಉತ್ಪಾದಕರ ಸಹಕಾರ ಸಂಘ ನಿ., ಓಬಳಾಪುರ , ತುಮಕೂರು ತಾ|| ಇವರ ಪತ್ರ ಸಂಖ್ಯೆ ಡಿ.ಆರ್‌. ಟಿ/ 
ಸಮಾಪನೆ/ 06 / 2013 - 14 , ದಿನಾಂಕ : 31 - 5 - 2013 . 


ಪ್ರಸ್ತಾವನೆ : 

ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಓಬಳಾಪುರ, ತುಮಕೂರು ತಾ | ಈ ಸಂಘವು ಸ್ಥಗಿತಗೊಂಡಕಾರಣ ಸಂಘವನ್ನು 
ಸಮಾಪನೆಗೊಳಿಸುವಂತೆ ತುಮಕೂರು ಉಪವಿಭಾಗದ ಸಹಾಯಕ ನಿಬಂಧಕರು, ಈ ಕಛೇರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದ ಹಿನ್ನೆಲೆಯಲ್ಲಿ ಉಲ್ಲೇಖ (2) ರ ಈ 
ಕಛೇರಿ ಆದೇಶದ ರೀತ್ಯಾ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಉಪ ನಿಬಂಧಕರ ಕಛೇರಿ, ತುಮಕೂರು ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸುತ್ತಾ ಸಂಘದ ಆಸ್ತಿ ಜವಾಬ್ದಾರಿ ವಿಲೇವಾರಿಗೆ ಆದ್ಯತಾ ಪಟ್ಟಿ ಅನುಮೋದನೆಯನ್ನು ಈ ಕಛೇರಿಯಿಂದ 
ಪಡೆದುಕೊಂಡು ಆಸ್ತಿ ಜವಾಬ್ದಾರಿ ತೀರುವಳಿ ಮಾಡಿ ನೊಂದಣಿ ರದ್ದತಿಗೆ ಪ್ರಸ್ತಾವ ಸಲ್ಲಿಸುವಂತೆ ಆದೇಶಿಸಲಾಗಿತ್ತು. 

ಋಣಸಮಾಪನಾಧಿಕಾರಿಗಳು ಆಸ್ತಿ ಜವಾಬ್ದಾರಿ ವಿಲೇವಾರಿ ಮಾಡಿ ನೊಂದಣಿ ರದ್ಧತಿ ಪ್ರಸ್ತಾವೆಯನ್ನು ಸಹಾಯಕ ನಿಬಂಧಕರು, ತುಮಕೂರು 
ಉಪವಿಭಾಗ, ತುಮಕೂರು. ಇವರಿಗೆ ಸಲ್ಲಿಸಿದ್ದು ಉಲ್ಲೇಖ (1) ರಂತೆ , ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ರವರು ಈ 
ಕಛೇರಿಗೆ ಶಿಫಾರಸ್ಸು ಮಾಡಿರುತ್ತಾರೆ. ಪ್ರಯುಕ್ತ ಈ ಮೇಲ್ಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಟಿ/ಎಲ್‌ಕ್ಯೂಡಿ/ ನೊಂದಣರದ್ದತಿ/ ಸಿಆರ್ - 5/ 2013 - 14, ದಿನಾಂಕ : 17 - 6 - 2013. 

ಹೆಚ್ . ಬಾಲಶೇಖರ್ ಕೆ. ಸಿ.ಎಸ್ . ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ , ತುಮಕೂರು. ಆದ ನಾನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959ರ ಕಲಂ 75 ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ/ 39 / ಸಿ. ಎಲ್. ಎಂ /2010 - 11 , ದಿನಾಂಕ : 17 - 2 - 2011ರನ್ವಯ 
ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಓಬಳಾಪುರ , ತುಮಕೂರು ತಾಲ್ಲೂಕು, ಇದರ ನೊಂದಣಿ ಸಂಖ್ಯೆ : 
ಎಆರ್‌ಟಿ/5758 /79 - 80 , ದಿನಾಂಕ : 26 - 3 - 1980ನ್ನು ರದ್ದು ಪಡಿಸಿದೆ ಸಂಘವು ಈ ದಿನದಿಂದ ಅಸ್ಥಿತ್ವದಲ್ಲಿರುವುದಿಲ್ಲ ಮತ್ತು ವಿಸರ್ಜನೆಗೊಂಡಿರುತ್ತದೆ. 


ಧಿ 


ವ 


2203 


ಭಾಗ ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿ ಮುದ್ರೆಯೊಂದಿಗೆ ದಿನಾಂಕ : 17 -6- 2013 ರಂದು ನೀಡಿರುತ್ತೇನೆ. 


P . R . 2111 


SC - 15 


ಹೆಚ್ . ಬಾಲಶೇಖರ್ , 
ಸಹಕಾರ ಸಂಘಗಳ ಉಪ ನಿಬಂಧಕರು , 
ತುಮಕೂರು ಜಿಲ್ಲೆ, ತುಮಕೂರು. 


PROCEEDINGS OF THE ASST . COMMISSIONER OF COMMERCIAL TAXES , 


LVO -080 , BANGALORE 

Dated 5- 08 - 2013 


Present : 


SRI T. VENKATEGOWDA 
Asst. Commissioner of Commercial Taxes 
LVO -80 , Bangalore 


Name of the Dealer : 


M /s. Kailash Roofing Solutions Pvt. Ltd. 
No. 61, Site No. 8 , Nadakerappa, 
Industrial Estate , Andarahalli Main Road , 
Hegganahalli, Vishwaneedam Post, 
Bangalore -560091. 
29650816152 


Tin : 


NOTIFICATION UNDER RULE 6 (a)(i) OF THE CST (KARNATAKA) RULES , 1957 READ 

WITH RULE 12 (2) OF THE CST (R & T) RULES, 1957 


M /s Kailash Roofing Solutions Pvt. Ltd . has been a registered dealer under CST Act , 1956 on the files of this office . The said 
dealer was issued with the following forms in respect of which a report of the forms lost is received from him as per Rule 6 (e ) (i) of the 
CST (KARNATAKA ) Rule 1957 . 


Form No . 


Date of 
issue to the 

dealer 


To whom 
issued by 
the dealer 


Goods 
purchased 


Amount 


Date of 
issueby 
the dealer 


Whether 
lost in the 
custody of 

seller/ 
purchaser 


No. 


KACA 2596768 


28 - 09 - 2011 


7 ,02,06 ,607 -00 


28 -09- 2011 


Kailash 
Roofing 
Solutions 


Automobiles/ 

Motors 


Custody of 
the seller 


Private 
Limited 


2 


KACA 2596767 


28 -09-2011 


-do 


-do - 


5,28,62,699-00 


28-09- 2011 


-do 


3 


KACA 2592584 


24 -09- 2011 


-do 


-do 


3 ,88 ,69,853 -00 


24 -09- 2011 


-do 


As per the provision of Rule 6 (d ) of the CST (Karnataka ) Rules , 1957 every declaration form obtained from the Assessing 
Authority by a registered dealer shall be kept by him in safe custody and he shall be personally responsible for the lost , destruction or 
theft of any such form or the loss of Government revenue if any result in directly or indirectly from such theft or loss . 


The dealer has submitted a report to this office that the above form or forms issued by him to the buying dealer have lost in 
transit at the hands of the buyer. He therefore has submitted an indemnity bond as prescribed in Form -G to this office and requested to 
permit him to issue other forms. Further,he has also filed a letter stating that the buying dealer has also furnished indemnity bond to the 
notified authority of his state where the said form was lost in his custody. Further, the dealer to whom the forms were issued has made 
appropriate entries in remarks columns of the C form usage registermaintained by him . 


೩೭೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


ಭಾಗ ೩ 


The dealer has also reported that he has issued a notification in the local newspaper of the loss of such form and also filed 
complaint before the Jurisdictional Police. The selling dealer has also reported the loss in the news paper of his area . In view of the 
above the dealer is permitted to issue new form in lieu of the lost form to his buyer. 

The following forms in respect of which a report is received as above under Sub Rule 6 ofthe CST (KARNATAKA) Rules a(i) 
of (aa) (ii) or (aaa ) of NOT VALID FOR THE PURPOSE OF SUB RULE (a (i), aa ( ii) or (aaa ) of the said Rule 6 in exercise of the power 
under rule 6 (h ) of the validity of the following forms shall be invalid ab -initio . 


Date of 


SI. 
No. 


Form No . 


Date of 
issue to the 

dealer 


To whom 
issued by 
the dealer 


Goods 
purchased 


Amount 


issue by 
the dealer 


Whether 
lost in the 
custody of 

seller/ 
purchaser 


1 


| KACA 2596768 


28 - 09 - 2011. 


Automobiles / | 7,02,06,607 - 00 | 28-09-2011 | 

Motors 


Custody of 
the seller 


Kailash 
Roofing 
Solutions 
Private 
Limited 


2 


| KACA 2596767 


28 - 09 - 2011 


- do 


| 


- do 


- do - 
- -do- 


| 5, 28,62 ,699- 00 | 28-09 -2011 
| 3,88,69,853-00 | 24-09 -2011 | 


3 


| 


KACA 2592584 


24 - 09- 2011 


- do 


-do 


The above notification is herewith declared to publish in the official Gazettee as required under Rule 8 (a)(i) of the CST 
(Karnataka ) Rules , 1957 . 

Signed this day 5th day of August 2013 . 


Assistant Commissioner of Commercial Taxes 
P . B . 2150 

LVO -080 , Bangalore . 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಮಿನಿ ವಿಧಾನಸೌಧ, ಕೊಠಡಿ ಸಂಖ್ಯೆ : 305, ತುಮಕೂರು 
: ಸಮಾಪನೆಯಲ್ಲಿರುವ ನೇತ್ರಾವತಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ಹುಚ್ಚಗೊಂಡನಹಳ್ಳಿ, 

ತಿಪಟೂರು ತಾಲ್ಲೂಕು, ಇದರ ನೊಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಅಪರ ನಿಬಂಧಕರು, ಕೇಂದ್ರ ಕಛೇರಿ, ಬೆಂಗಳೂರು ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ : 

13 - 06 - 2013 ರಂದು ನಡೆದ ಸಮಾಪನಾ ಸಭೆಯಲ್ಲಿ ನೀಡಿದ ಮಾರ್ಗದರ್ಶನದಂತೆ. 
2 . ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತಿಪಟೂರು ಉಪ ವಿಭಾಗ , ತಿಪಟೂರು, ಇವರ ಪತ್ರ 

ಸಂಖ್ಯೆ : ಸನಿ -34 /ಸಮಾಪನೆ /4 /2011 -12 , ದಿನಾಂಕ : 11 - 6 - 2013 . 

3. ಈ ಕಛೇರಿ ಆದೇಶ ಸಂಖ್ಯೆ : ಡಿಆರ್‌ಟಿ/ಎಲ್‌ಕ್ಯೂಡಿ/ 05/2010 -11, ದಿನಾಂಕ : 30 - 06 -2010 . 
ಪ್ರಸ್ತಾವನೆ : 

ನೇತ್ರಾವತಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ಹುಚ್ಚಗೊಂಡನಹಳ್ಳಿ , ತಿಪಟೂರು ತಾಲ್ಲೂಕು, ಈ ಸಹಕಾರ ಸಂಘವು 
ನೊಂದಣಿಯಾದ ಉದ್ದೇಶ್ಯದ ರೀತ್ಯಾ ಕಾರ್ಯ ನಿರ್ವಹಿಸದೇ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು, 
ತಿಪಟೂರು ತಾಲ್ಲೂಕು ಇವರನ್ನು ಋಣಸಮಾಪನಾಧಿಕಾರಿಯನ್ನಾಗಿ ನೇಮಿಸಿ ಉಲ್ಲೇಖ (3)ರಲ್ಲಿ ಸೂಚಿಸಿರುವಂತೆ ಈ ಕಛೇರಿಯಿಂದ ಆದೇಶ 
ಹೊರಡಿಸಲಾಗಿತ್ತು . 

ಋಣಸಮಾಪನಾಧಿಕಾರಿಗಳು ಕಾನೂನು ರೀತ್ಯಾ ಆಸ್ತಿ ಜವಾಬ್ದಾರಿ ವಿಲೇವಾರಿ ಮಾಡಿ ನೊಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿ 
ಸಮಾಪನಾ ಆದೇಶದಲ್ಲಿ ತಿಳಿಸಲಾಗಿತ್ತು. ಅದರಂತೆ ಋಣ ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿಮಾಡಿ, 
ಶೂನ್ಯಗೊಳಿಸಿ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಹಾಯಕ ನಿಬಂಧಕರು , ತಿಪಟೂರು ಉಪವಿಭಾಗ, ತಿಪಟೂರು ಇವರಿಗೆ ಸಲ್ಲಿಸಿದ್ದು, ಸದರಿಯವರು ಈ 
ಕಛೇರಿಗೆ ಶಿಫಾರಸ್ಸು ಮಾಡಿರುವ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶ ನೀಡಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಟಿ/ ಎಲ್‌ಕ್ಯೂಡಿ/ ಸಿಆರ್ - 6 /2013 - 14 , ದಿನಾಂಕ : 14 - 6 -2013. 
ಹೆಚ್ . ಬಾಲಶೇಖರ್‌ ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು. ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 75 ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ /139/ ಸಿ .ಎಲ್. ಎಂ / 2010 - 11 , ದಿನಾಂಕ : 17 - 2 - 2011ರನ್ವಯ ದತ್ತವಾಗಿರುವ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


೩೭೧೫ 


ಅಧಿಕಾರವನ್ನು ಚಲಾಯಿಸಿ ನೇತ್ರಾವತಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ಹುಚ್ಚಗೊಂಡನಹಳ್ಳಿ, ತಿಪಟೂರು ತಾಲ್ಲೂಕು ಇದರ 
ನೊಂದಣಿ ಸಂಖ್ಯೆ : ಸನಿ - 34 /ನೊಂದಣಿ/26816 /2000 - 01, ದಿನಾಂಕ : 30 -09 - 2000, ದಿನಾಂಕ : 30 - 09 - 2000ನ್ನು ರದ್ದು ಪಡಿಸಿ ಆದೇಶಿಸಿರುತ್ತೇನೆ. 
ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಘವನ್ನು ವಿಸರ್ಜನೆಗೊಳಿಸಿದೆ ಮತ್ತು ಇಂದಿನಿಂದ ಅಸ್ಥಿತ್ವದಲ್ಲಿರುವುದಿಲ್ಲ. ಈ ಆದೇಶವನ್ನು ಸ್ವಸಹಿ ಹಾಗೂ ಕಛೇರಿ 
ಮುದ್ರೆಯೊಂದಿಗೆ ದಿನಾಂಕ : 14 - 03 - 2013 ರಂದು ನೀಡಿರುತ್ತೇನೆ. 


P . R . 2110 
SC-15 


ಹೆಚ್ . ಬಾಲಶೇಖರ್ , 
ಸಹಕಾರ ಸಂಘಗಳ ಉಪ ನಿಬಂಧಕರು, 

ತುಮಕೂರು ಜಿಲ್ಲೆ, ತುಮಕೂರು. 


ತುಮಕೂರು ಇವರ 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, 2ನೇ ಮಹಡಿ, ಮಿನಿ ವಿಧಾನಸೌಧ, ತುಮಕೂರು 

ಕಾರ್ಯಾಲಯದ ನಡವಳಿಕೆಗಳು 


0 


ವಿಷಯ : ಸ್ಥಗಿತಗೊಂಡಿರುವ ಡಾ|| ಬಿ. ಆರ್ . ಅಂಬೇಡ್ಕರ್ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಗಳ ಮೀನುಗಾರರ ಸಹಕಾರ ಸಂಘ 

ನಿ., ದಂಡಿನಶಿವರ, ತುರುವೇಕೆರೆ ತಾ|| ಇದನ್ನು ಸಮಾಪನೆಗೊಳಿಸುವ ಬಗ್ಗೆ 
ಉಲ್ಲೇಖ : 

1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತಿಪಟೂರು ಉಪವಿಭಾಗ , ತಿಪಟೂರು ಇವರ ಪತ್ರ ಸಂ . 

ಸನಿ - 34 /ಸಮಾಪನೆ/ 4 /2013 - 14 , ದಿನಾಂಕ : 18 - 6 - 2012 . 
2 . ಸಹಕಾರ ಅಭಿವೃದ್ಧಿ ಅಧಿಕಾರಿ, ತುರುವೇಕೆರೆ ಇವರ ಪತ್ರ ಸಂ . ಸಅಅತು /7 /ಎಫ್‌ಸಿಎಸ್/2013- 14, 

ದಿನಾಂಕ : 29 - 04 - 2013 . 

3 . ಸದರಿ ಸಂಘದ ಅಧ್ಯಕ್ಷರ ಪತ್ರ ದಿನಾಂಕ : 10 - 6 - 2013 . 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಡಾ | ಬಿ .ಆರ್. ಅಂಬೇಡ್ಕರ್‌ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಗಳ ಮೀನುಗಾರರ ಸಹಕಾರ ಸಂಘ ನಿ., ದಂಡಿನಶಿವರ , 
ತುರುವೇಕೆರೆ ತಾ || ಈ ಸಂಘವು ಸನಿ - 34 /34605 /2005 - 06, ದಿನಾಂಕ : 1 - 9 - 2005ರಲ್ಲಿ ತಿಪಟೂರು ಉಪವಿಭಾಗದ, ಸಹಾಯಕ ನಿಬಂಧಕರಿಂದ 
ನೋಂದಣಿಯಾಗಿದ್ದು ಇದರ ಕಾರ್ಯವ್ಯಾಪ್ತಿಯು ತಾಲ್ಲೂಕುಮಟ್ಟಕ್ಕಿಂತ ಕಡಿಮೆ ಕಾರ್ಯವ್ಯಾಪ್ತಿಯುಳ್ಳದ್ದಾಗಿರುತ್ತದೆ. ಸಂಘವು ಈ ಕೆಳಕಂಡ 
ಲೋಪದೋಷಗಳಿಂದ ಕೂಡಿರುತ್ತದೆ. 

1. ಸಂಘವು ವಾರ್ಷಿಕ ಮಹಾಸಭೆಯನ್ನು ನಡೆಸದೆ ಇರುವುದರಿಂದ ಕಾಯ್ದೆ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿದಂತಾಗುತ್ತದೆ . 
2. ಸಂಘವು ಕಾರ್ಯಕಾರಿ ಮಂಡಳಿ ಸಭೆಗಳನ್ನು ನಡೆಸದೇ ಬೈಲಾ ಉದ್ದೇಶಗಳನ್ನು ಪೂರೈಸದೇ ಕಾನೂನು ಮತ್ತು ಉಪನಿಯಮಗಳನ್ನು 

ಉಲ್ಲಂಘನೆ ಮಾಡಿದಂತಾಗಿರುತ್ತದೆ. 
3. ಸಂಘದ ಲೆಕ್ಕ ಪತ್ರಗಳು ಆಡಿಟ್ ಆಗಿರುವ ಬಗ್ಗೆ ದಾಖಲಾತಿಗಳಿರುವುದಿಲ್ಲ. 
4. ಒಟ್ಟಾರೆ ಸಂಘವು ಪ್ರಾರಂಭವಾದಾಗಿನಿಂದಲೂ ಉಪನಿಯಮ ರೀತ್ಯಾ ವ್ಯವಹರಿಸದೇ ಸಂಪೂರ್ಣ ಕಾರ್ಯಸ್ಥಗಿತ ಸಂಘವಾಗಿ 

ಮುಂದುವರಿದಿರುತ್ತದೆ. 
ಸಂಘದ ಕಾರ್ಯಕಾರಿ ಮಂಡಳಿಯು ಸಂಘದ ಅಸ್ಥಿತ್ವಕ್ಕೆ ಕ್ರಮವಿಟ್ಟಿರುವುದಿಲ್ಲ. ಸಂಘದ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿ ಸದಸ್ಯರಿಗೆ 
ತಿಳುವಳಿಕೆ ಪತ್ರ ನೀಡಿದಾಗ್ಯೂ ಸಂಘದ ಮನಃಶ್ವೇತನಕ್ಕೆ ಯಾರು ಆಸಕ್ತಿ ತೋರದಿರುವುದರಿಂದ ಹಾಗೂ ಸಹಕಾರ ಅಭಿವೃದ್ಧಿ ಅಧಿಕಾರಿ , 
ತುರುವೇಕೆರೆ ಇವರು ಸಂಘದ ದಾಖಲಾತಿಗಳ ಪರಿಶೀಲನೆಗೆ ಆಗಿಂದಾಗ್ಗೆ ಭೇಟಿ ಇಟ್ಟರೂ ಸಹ ಸಂಘದದ ಬಾಗಿಲು ತೆರೆಯುವ 
ಸೂಚನೆಗಳೇ ಇಲ್ಲವೆಂದು ವರದಿ ಮಾಡಿರುತ್ತಾರೆ. ಆದ್ದರಿಂದ ಈ ಕೆಳಕಂಡ ಆದೇಶ ನೀಡಿದೆ. 

ಆದೇಶ ಸಂಖ್ಯೆ : ಡಿಆರ್‌ಟಿ/ ಎಲ್‌ಕ್ಯೂಡಿ/ ಸಿಆರ್ - 153 /2013 -14, ದಿನಾಂಕ : 4 - 7 - 2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಶ್ರೀ ಹೆಚ್. ಬಾಲಶೇಖರ್‌ ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು. ಆದ 
ನಾನು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ / 39 / ಸಿ .ಎಲ್. ಎಂ /2010 , ದಿನಾಂಕ : 7 - 2 - 2011ರ ರೀತ್ಯಾ ಹಾಗೂ ಸಹಕಾರ ಸಂಘಗಳ ಕಾಯ್ದೆ 
1959ರ ಕಲಂ 72 ( 2)( ಬಿ) ರಂತೆ ಡಾ|| ಬಿ .ಆರ್. ಅಂಬೇಡ್ಕರ್ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಗಳ ಮೀನುಗಾರರ ಸಹಕಾರ ಸಂಘ ನಿ., ದಂಡಿನಶಿವರ, 
ತುರುವೇಕೆರೆ ತಾ|| ಇದನ್ನು ಸಮಾಪನೆಗೊಳಿಸಿ ನಿರೀಕ್ಷಕರು, ಸಹಕಾರ ಅಭಿವೃದ್ಧಿ ಅಧಿಕಾರಿ ಕಛೇರಿ, ತುರುವೇಕೆರೆ ಇವರನ್ನು ಋಣಸಮಾಪನಾಧಿಕಾರಿಯನ್ನಾಗಿ 
ನೇಮಕ ಮಾಡಿ ಆದೇಶಿಸಿರುತ್ತೇನೆ. 

ಋಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧ ಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆ ರೀತ್ಯಾ ಆಸ್ತಿ ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾಪಟಿಯ 3 ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗಾಗಿ ಸಲ್ಲಿಸಿ ಅನುಮೋದನೆ ಪ 
ಮಾಡಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ : 4 - 7 - 2013 ರಂದು ನೀಡಿರುತ್ತೇನೆ. 
PR, 2108 

ಹೆಚ್ . ಬಾಲಶೇಖರ್, 
SC- 15 

ಸಹಕಾರ ಸಂಘಗಳ ಉಪ ನಿಬಂಧಕರು, 

ತುಮಕೂರು ಜಿಲ್ಲೆ, ತುಮಕೂರು. 


೩೭೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 

ಭಾಗ ೩ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಮಿನಿ ವಿಧಾನಸೌಧ, ಕೊಠಡಿ ಸಂಖ್ಯೆ : 305, ತುಮಕೂರು ಜಿಲ್ಲೆ, ತುಮಕೂರು 
ವಿಷಯ : ಸಮಾಪನೆಗೊಂಡಿರುವ ಟಿ. ವಿ. ಎಸ್ . ಇ. ಸರ್ವೀಸಸ್ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಪಂಡಿತನಹಳ್ಳಿ, 

ತುಮಕೂರು ತಾಲ್ಲೂಕು ಇದರ ನೊಂದಣಿ ರದ್ದತಿ ಪಡಿಸುವ ಕುರಿತು 


ಉಲ್ಲೇಖ : 


1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪ ವಿಭಾಗ, ತುಮಕೂರು ರವರ ಪತ್ರ ಸಂ . 

ಸನಿ - 32 /ಸಮಾಪನೆ/2 /2011 - 12 , ದಿನಾಂಕ : 17 - 6 - 2013. 


2 . ಈ ಕಛೇರಿ ಆದೇಶ ಸಂಖ್ಯೆ : ಡಿಆರ್‌ಟಿ/ ಎಲ್‌ಕ್ಯೂಡಿ/ ಸಿಆರ್ - 63 /2011 - 12 , ದಿನಾಂಕ : 29 - 02 - 2012 . 


ಸದರಿ ಸಂಘದ ಸಮಾಪನಾಧಿಕಾರಿಗಳು , ತುಮಕೂರು ಉಪ ವಿಭಾಗದ ಸಹಾಯಕ ನಿಬಂಧಕರಿಗೆ 
ಪ್ರಸ್ತಾವನೆ ಸಲ್ಲಿಸಿದ ಪತ್ರದ ಸಂಖ್ಯೆ : ಸ.ನಿ . ತು / ನೊಂದಣಿ/1 /2013 - 14, ದಿನಾಂಕ : 12 - 6 - 2013. 


ಪ್ರಸ್ತಾವನೆ : 


ಟಿ. ವಿ.ಎಸ್. ಇ. ಸರ್ವೀಸಸ್ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ , ಪಂಡಿತನಹಳ್ಳಿ, ತುಮಕೂರು ತಾ|| ಈ ಸಂಘವು 
ಸ್ಥಗಿತಗೊಂಡಕಾರಣ ಸಂಘವನ್ನು ಸಮಾಪನೆಗೊಳಿಸುವಂತೆ ತುಮಕೂರು ಉಪವಿಭಾಗದ ಸಹಾಯಕ ನಿಬಂಧಕರು, ಈ ಕಛೇರಿಗೆ ಪ್ರಸ್ತಾವೆ ಸಲ್ಲಿಸಲಾಗಿದ್ದ 
ಹಿನ್ನೆಲೆಯಲ್ಲಿ ಉಲ್ಲೇಖ (2)ರ ಈ ಕಛೇರಿ ಆದೇಶದ ರೀತ್ಯಾ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು ತಾಲ್ಲೂಕು 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸುತ್ತಾ ಸಂಘದ ಆಸ್ತಿ ಜವಾಬ್ದಾರಿ ವಿಲೇವಾರಿಗೆ ಆದ್ಯತಾ ಪಟ್ಟಿ ಅನುಮೋದನೆಯನ್ನು ಈ 
ಕಛೇರಿಯಿಂದ ಪಡೆದುಕೊಂಡು ಆಸ್ತಿ ಜವಾಬ್ದಾರಿ ತೀರುವಳಿ ಮಾಡಿ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಪ್ರಸ್ತಾವ ಸಲ್ಲಿಸುವಂತೆ ಆದೇಶಿಸಲಾಗಿತ್ತು. 

ಋಣಸಮಾಪನಾಧಿಕಾರಿಗಳು ಆಸ್ತಿ ಜವಾಬ್ದಾರಿ ವಿಲೇವಾರಿ ಮಾಡಿ ನೊಂದಣಿ ರದ್ಧತಿ ಪ್ರಸ್ತಾವೆಯನ್ನು ಸಹಾಯಕ ನಿಬಂಧಕರು, ತುಮಕೂರು 
ಉಪವಿಭಾಗ, ತುಮಕೂರು. ಇವರಿಗೆ ಸಲ್ಲಿಸಿದ್ದು ಉಲ್ಲೇಖ (1) ರಂತೆ, ಸಹಾಯಕ ನಿಬಂಧಕರು, ತುಮಕೂರುಉಪವಿಭಾಗ, ರವರು ಈ ಕಛೇರಿಗೆ ಶಿಫಾರಸ್ಸು 
ಮಾಡಿರುತ್ತಾರೆ. ಪ್ರಯುಕ್ತ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಟಿ / ಸಮಾಪನೆ / ನೊಂದಣಿರದ್ದತಿ/ ಸಿಆರ್ - 63/ 2013 -14 , ದಿನಾಂಕ : 17 - 6 - 2013. 

ಹೆಚ್. ಬಾಲಶೇಖರ್ ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು. ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 75 ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ / 39 / ಸಿ. ಎಲ್.ಎಮ್/2010, ದಿನಾಂಕ : 17 - 2 -2011ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಟಿ.ವಿ. ಎಸ್ . ಇ. ಸರ್ವೀಸಸ್ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಪಂಡಿತನಹಳ್ಳಿ, ತುಮಕೂರು ತಾಲ್ಲೂಕು, ಇದರ 
ನೊಂದಣಿ ಸಂಖ್ಯೆ : ಸನಿ - 32 / ಆರ್‌ಸಿಎಸ್/28317/ 2002 - 03, ದಿನಾಂಕ : 26 - 7 -2002ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. ಸಂಘವು 
ಈ ದಿನದಿಂದ ಅಸ್ಥಿತ್ವದಲ್ಲಿರುವುದಿಲ್ಲ ಮತ್ತು ವಿಸರ್ಜನೆಗೊಂಡಿರುತ್ತದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿ ಮುದ್ರೆಯೊಂದಿಗೆ ದಿನಾಂಕ : 17 - 6 - 2013 ರಂದು ನೀಡಿರುತ್ತೇನೆ. 


P . R . 2109 
SC- 15 


ಹೆಚ್ . ಬಾಲಶೇಖರ್ , 
ಸಹಕಾರ ಸಂಘಗಳ ಉಪ ನಿಬಂಧಕರು, 

ತುಮಕೂರು ಜಿಲ್ಲೆ, ತುಮಕೂರು. 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ - 2, ಬೆಂಗಳೂರು 


